ನಿಶ್ರಿರ್‌ ೨. 2021 


Wildlife Conservation Group 


ನಿಶರ್ಗನೆಸೆಗೆ ಸಯಣ 


ಜಿ ಅ ್‌ 


ದಾ 


Wildlife Conservation Group 


* ಕಾಕನಕೋಟೆಯ ಹಾದಿಯಲ್ಲಿ - ಶ್ರೀಕಾಂತ್‌ ಎ. ವಿ. 
* ಡಾ. ಕಣಜ ಅನಸ್ತೀಷಿಯಾ ತಜ್ಞರು - ಮಹದೇವ ಕೆ. ಸಿ 
ಮತ್ತು ಇಂಜಿನಿಯರ್‌ 
* ಕರ್ನಾಟಕದ ದೈತ್ಯ ಪತಂಗಗಳು - ಮಂಜುನಾಥ ಎಸ್‌. ನಾಯಕ 
* ಈ ಕೆರೆ ನಮ್ಮದು - ರಾಕೇಶ್‌ ಆರ್‌. ವಿ. 
* ಒಂಟೆಗೆ ಒಲಿದ ಮರಣದಂಡನೆ! - ಜೈಕುಮಾರ್‌ ಆರ್‌. 
* ವನದ ವಿಹಾರ - ಗಾಯನಾ ಲಕ್ಷ್ಮಣ ಮೊಗೇರ 
* ಪ್ರಕೃತಿ ಬಿಂಬ - ನಾಗೇಶ್‌ ಕೆ. ಜಿ. 


ವಿನ್ಯಾಸ 
ಧನರಾಜ್‌ ಎಂ. 3 
p ನ 


ಮುಖಪುಟ ಛಾಯಾಚಿತ 
J 


ಶ್ರೀಕಾಂತ್‌ ಎ. ವಿ. ತ್‌್‌ ೨ 46 
ಪರಿಷ್ಕರಣೆ <4 
ಮುರಳಿ ಎಸ್‌. ಜಾ 

ರಾಕೇಶ್‌ ಆರ್‌. ವಿ. 


ಕರಡು ತಿದ್ದು ಪಡಿ 
ಡಾ.ದೀಪಕ್‌ ಭ ಮೈಸೂರು 


೮ ಅಭಿಷೇಕ್‌ ಜಯರಾಂ 


ಸಾಮಾನ್ಯ ಹೆಸರು : Indian Cadaba 
ವೈಜ್ಞಾನಿಕ ಹೆಸರು : (20908 Fruticosa 


© ಅಶ್ವಥ ಕೆ. ಎನ್‌. ಮರಗಾಡೆ ಗಿಡ, ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನ 


ಮರಗಾಡೆ ಗಿಡ ಬೇರೆ ಮರದ ಮೇಲೆ ಹರಡಿ ಬೆಳೆಯುವ ಬಳ್ಳಿ ರೂಪದ ಪೂದೆ ಗಿಡವಾಗಿದೆ. ಇದರ 
ಮೂಲ ಭಾರತವಾಗಿದ್ದು ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾ, ಇ೦ಡೋನೇಷ್ಯಾ ಮತ್ತು ಚೈನಾ 
ಭಾಗಗಳಲ್ಲಿನ ಒಣ ಎಲೆ ಉದುರುವ ಕಾಡುಗಳಲ್ಲಿ ಕಂಡುಬರುತ್ತದೆ. ಸುಮಾರು 5 ಮೀಟರ್‌ ಎತ್ತರಕ್ಕೆ 
ಬೆಳೆಯುವ ಇದರ ಕಾಂಡವು ಗಟ್ಟಿಯಾಗಿದ್ದು ಹಳದಿ ಮಿಶ್ರಿತ ಕಂದು ಬಣ್ಣದಿಂದ ಕೂಡಿದ್ದು, ಸಣ್ಣ 
ಕೊಂಬೆಯ ಮಾದರಿ ಇರುತ್ತದೆ. ನವೆಂಬರ್‌ ಬಿಂದ ಮಾರ್ಚ್‌ ತಿಂಗಳವರೆಗೆ ಇದು ಹೂ ಬಿಡುತ್ತದೆ. ಇದರ 
ರೆಂಬೆಯ ತುದಿಯಲ್ಲಿ ಸಣ್ಣ ಹೂ ಗೊಂಚಲುಗಳನ್ನು ಕಾಣಬಹುದು. ಹಸಿರು ಮಿಶ್ರಿತ ಬಿಳಿ ಪುಷ್ಪ ಪತ್ರಗಳ 
ಮೇಲೆ 4 ಬಿಳಿ ಪುಷ್ಪದಳಗಳಿದ್ದು ಸಣ್ಣ ಶಲಾಕಾಗ್ರವು ತಿಳಿ ನೇರಳೆ ಬಣ್ಣದಿಂದ ಆಕರ್ಷಿಸುತ್ತದೆ. ಇದರ 
ಸುತ್ತಲೂ 4 ರಿಂದ 6 ಕೇಸರಗಳನ್ನು ಕಾಣಬಹುದು. ಸುಮಾರು 1.5 - 4 ಸೆ೦. ಮೀ. ಉದ್ದ ಮತ್ತು 1 - 2 
ಸೆಂ.ಮೀ. ಅಗಲವಿರುವ ಸರಳ ವಿಧದ ಎಲೆಗಳು ಅಂಡಾಕಾರದಲ್ಲಿರುತ್ತವೆ. ಎಲೆಯ ತುದಿಯು ಚೂಪಾಗಿದ್ದು 
ತಳದ ಭಾಗ ಮೊ೦ಡಾಗಿರುವ ಆಕಾರವಿರುತ್ತವೆ. ಉದ್ದನೆಯ ಬೀಳ ಕಾಯಿಗಳು ಜೋಡಿಯಾಗಿದ್ದು ಸಿಪ್ಪೆಯ 
ರಚನೆಯಿಂದ ಕೂಡಿರುತ್ತವೆ. ಈ ಗಿಡದ ಎಲೆ ಮತ್ತು ಹೂಗಳು ಹಲವಾರು ಔಷಧ ಗುಣ ಹೊಂದಿದ್ದ 
ಕೆಮ್ಮು, ಜ್ವರ, ಶ್ವಾಸಕೋಶ ಸಂಬಂಧ ಖಾಯಿಲೆ, ದೌರ್ಬಲ್ಯತೆ ಸೇರಿದಂತೆ ಕ್ಯಾನ್ಸರ್‌ ರೋಗ ಚಿಕಿತ್ಸೆಗೆ 
ಬಳಸಬಹುದಾಗಿದೆ. 


| 4 ಕಾನನ - ಏಪ್ರಿಲ್‌ 2021. | ಕಾನನ - ಏಪ್ರಿಲ್‌ 2021 


RARTRAPLONT HS ಹಾಗಿಗಿಗ.!೧ 
DULG CHOL PHAM POOH AMY 
ಬೆಳಗಿನ ರಾವ ಸರಿಯಾಗಿ 2.30 ಕ್ಕೆ ಅಲರಾಂ ಮೊಳಗಿಸಿ ನನ್ನ ಮೊಬೈಲ್‌ ಫೋನ್‌ 
ತನ್ನ ಕಾರ್ಯನಿಷ್ಠತೆಯನ್ನು ವಿರೂಪಿಸುತ್ತಿತ್ತು. ಅರೆಬರೆಯಾಗಿ ನನ್ನ ಕಣ್ಗಳನ್ನು ತೆರೆದು 
ಶಹಬ್ಬಾಸ್‌ ಹೇಳುವ ರೀತಿ ಅದರ ಪರದೆಯ ಮೇಲೆ ಕೈಸವರಿ ಅಲಾರಾಂ ಸದ್ದನ್ನು ನಿಲ್ಲಿಸಿದೆ. 
ಇತರೆ ದಿನಗಳಲ್ಲಿ ನನಗೆ ಕಿರಿಕಿರಿ ಎನಿಸುತ್ತಿದ್ದ ಅಲಾರಾಂ ಸದ್ದು ಇಂದು ವೆಂಕಟೇಶ್ವರ 
ಸುಪ್ರಭಾತದಂತೆ ಹಿತವೆನಿಸಿತು. ಇದಕ್ಕೆ ಬಲವಾದ ಕಾರಣವೂ ಇಲ್ಲವೆಂದೇನಲ್ಲ. ಇಂದು 


ಮೊದಲ ಬಾರಿಗೆ ಕಾಕನಕೋಟೆ ಕಾಡಿಗೆ ಹೊರಡುವ ಕಾರ್ಯಕ್ರಮವಿತ್ತು. 


ಕಾಕನಕೋಟೆ ಕಬಿನಿಯ ನದಿಯ ಹಿನ್ನೀರಿನ ಒಂದು ಬದಿಯಲ್ಲಿ ಹರಡಿರುವ ವಿಶಾಲ 
ಅರಣ್ಯ. ನಮ್ಮ ಮಲೆನಾಡಿನ ಕಾಡುಗಳಿಗಿಂತ ಬಹಳ ವಿಭಿನ್ನ. ಇಲ್ಲಿ ಮುಗಿಲೆತ್ತರದ 
ಮರಗಳಿಲ್ಲ, ಮರಗಳ ನಡುವೆ ಹೆಬ್ಬಾವುಗಳ೦ತೆ ತೂಗಾಡುವ ಬಳ್ಳಿಗಳಿಲ್ಲ, ವರುಷಪೂರ್ತಿ 
ಹರಿಯುವ ಅಬ್ಬಿಯ ನೀರಿಲ್ಲ. ಇಲ್ಲಿಯ ಕಾಡು ಬಹುತೇಕ ಸಮತಟ್ಟಾದ ನೆಲದ ಮೇಲೆ 
ಹರಡಿ ನಿಂತಿದೆ, ಉಬ್ಬು ತಗ್ಗಿನ ಬೆಟ್ಟ ಗುಡ್ಡಗಳಿಲ್ಲ. ನಮ್ಮ ಮಲೆನಾಡಿನ ಕಾಡುಗಳಲ್ಲಿ 
ಮರಗಿಡಗಳ ದಟ್ಟತೆಯಿ೦ದಾಗಿ, ಅವುಗಳ ಎತ್ತರದಿ೦ದಾಗಿ ವನ್ಯಜೀವಿಗಳನ್ನು ನೋಡುವುದು 
ದುಸ್ತರವಾದ ಕಲಸ. ಆದರೆ ಕಬಿನಿ ಹಿನ್ನೀರಿನ ವಿಶಾಲ ನಾಗರಹೊಳೆ (ಕಾಕನಕೋಟೆಯು 
ನಾಗರಹೊಳೆ ರಾಷ್ಟ್ರೀಯ ಉದ್ಯಾನದ ಒಂದು ಭಾಗ) ಹಾಗೂ ಬಂಡೀಪುರ ಅರಣ್ಯಗಳಲ್ಲಿ 
ವನ್ಯಮೃಗಗಳ ವೀಕ್ಷಣೆ ಸುಲಭದ ಕಲಸ. ಇದೇ ಕಾರಣವೋ ಏನೋ, ಹೆಚ್ಚಿನ ಸಂಖ್ಯೆಯ 
ಹುಲಿ, ಚಿರತೆಗಳಿದ್ದರೂ ಮಲೆನಾಡಿನ ಭದ್ರಾ ಅಭಯಾರಣ್ಯ, ವನ್ಯಜೀವಿ ಪ್ರೇಮಿಗಳ ಪಾಲಿನ 
ನೆಚ್ಚಿನ ತಾಣವಾಗುವುದರಲ್ಲಿ ಕೊ೦ಚ ಹಿ೦ದೆ ಉಳಿದಿದೆ. 


| 5 ಕಾನನ - ಏಪ್ರಿಲ್‌20010 | ಕಾನನ - ಏಪ್ರಿಲ್‌ 2021 


ಸ A ನ } ಕ ನಚ 
ಕಾಕನಕೋಟೆಯ ಸಫಾರಿ ಎಂದರೆ 
ದೊರೆಯುವುದೆ೦ದರೆ ತಿರುಪತಿ ತಿಮ್ಮಪ್ಪನ ವಿಶೇಷ ದರ್ಶನದ ಟಿಕೆಟ್‌ ಸಿಗುವುದಕ್ಕೆ ಸಮ. 
ಹಾಗಾಗಿಯೇ ಬೆಳಿಗ್ಗೆ 6.30 ಕ್ಕ ಆರಂಭವಾಗುವ ಸಫಾರಿಗೆ 3.00 ಗಂಟೆಗೇ ಹೋಗಿ 
ಸಾಲುಗಟ್ಟಿಬೇಕು. ನಾವು ತಂಗಿದ್ದ ಜಾಗ ಸಫಾರಿಯ ಬುಕ್ಕಿಂಗ್‌ ಕೌ೦ಟರಿವಿ೦ದ 30 ಕಿಮೀ 
ದೂರದಲ್ಲಿತ್ತು. ಇಬ್ಬನಿ ಕವಿದ ದಾರಿಯಲ್ಲಿ ನಮ್ಮ ಬಂಡಿ 70 ಕಿ.ಮೀ. ವೇಗದಲ್ಲಿ ಸಾಗುತ್ತಿತ್ತು. 
ಟಿಕೆಟ್‌ ಕ್ಯೂನಲ್ಲಿ ನಾವೇ ಮೊದಲಿಗರಾಗಿರಬೇಕೆಂಬ ಧಾವಂ೦ತದಲ್ಲಿ ಸಾಗುತ್ತಿದ್ದವು. ತಲೆ 
ತು೦ಬ ಬರಿ ಹುಲಿ ಚಿರತೆಯ ಆಲೋಚನೆಯೇ ತುಂಬಿದ್ದರಿಂದ ರಸ್ತೆ ಬದಿಯಲ್ಲಿ ಗೋಡೆ 
ಹಾರಿದ ಬೆಕ್ಕನ್ನೂ ಸಹ ಚಿರತೆಯ ಮರಿಯೇನೋ ಎನ್ನುವಷ್ಟರ ಕುತೂಹಲದಲ್ಲಿ 
ನೋಡುತ್ತಿದ್ದೆ. ನಾವು ತಲುಪಬೇಕಾದ ಜಾಗ ಇನ್ನೂ ಎರಡು ಕಿ.ಮೀ. ಇರುವಾಗ ರಸ್ತೆ 
ಬದಿಯಲ್ಲಿ ಯಾವುದೋ ಮತ್ತೊಂದು ಬೆಕ್ಕು ಮರ ಏರುತ್ತಿರುವಂತೆ ಕಾಣಿಸಿತು. ಹತ್ತಿರ 
ಹೋದಾಗಲೇ ಗೊತ್ತಾದದ್ದು ಅದು ಬೆಕ್ಕಲ್ಲ ಚಿರತೆಯೆಂದು. ತಕ್ಷಣವೇ ಬ್ರೇಕು ಕ೦ಡ ನಮ್ಮ 
ಬಂಡಿ ರುರ್ರೆ೦ದು ಸದ್ದು ಮಾಡಿ ನಿಂತಿತು. ಇದರಿಂದ ಕೊಂಚ ಗಲಿಬಿಲಿಗೊಂಡ ಅದು 
ಮರ ಏರುವುದ ಮರೆತು ಅದರ ಬುಡದಲ್ಲೇ ಕುಳಿತು ಬಿಟ್ಟಿತು. ಗಾಡಿ ಹಿಂದಕ್ಕೆ ಚಲಿಸುತ್ತ 
ಅದರ ಬಳಿ ಸರಿದ ಕೂಡಲೆ ಪಕ್ಕದ ತೋಟಿದ ಕತ್ತಲೆಯಲ್ಲಿ ಮಾಯವಾಯಿತು. ಕೇವಲ 30 
ಸೆಕೆಂಡುಗಳ ಈ ಘಟನೆ ಉಂಟುಮಾಡಿದ ರೋಮಾಂಚನ ಮಾತ್ರ ಎಂದಿಗೂ 
ಅವಿಸ್ಮರಣೀಯ. ಕಾಡಿನಲ್ಲಿ ಹುಡುಕಿ ಹೊರಟ ಪ್ರಾಣಿ ಅಚಾನಕ್ಕಾಗಿ ರಸ್ತೆಯಲ್ಲೇ ದರ್ಶನ 
ನೀಡಿ ನಮ್ಮ ಸಫಾರಿಯ ಪ್ರಯಾಣಕ್ಕೆ ಶುಭ ಸೂಚನೆ ನೀಡಿ ಹೋಯಿತು. 


ಜ[₹₹[[ 


ನಮಗಿಂತಲೂ ಮೊದಲೇ ಬಿಳಿಯ ಕಾರೊಂದು ಅಲ್ಲಿ ನಿಂತು ಕಾಯುತ್ತಿದ್ದದ್ದನ್ನು 
ಕಂಡು ನಾವು ಎರಡನೆಯವರಾದೆವಲ್ಲ ಎಂದು ಕೂಂಚ ಬೇಸರಗೊಂಡೆವು. ಸರದಿ 
ಸಾಲಿನಲ್ಲಿ ನಿಂತು ಇನ್ನೂ ಮೂರು ಗಂಟೆ ಕಾಯುವುದಿತ್ತು. ಹೊತ್ತು ಕಳೆದಂತೆ ಸಾಲು 
ದೊಡ್ಡದಾಗುತ್ತಿತ್ತು. ರಾತ್ರಿಯೆಲ್ಲ ಡ್ರೈವ್‌ ಮಾಡಿಕೊಂಡು ದೂರದ ಬೆ೦ಗಳೂರಿವಿ೦ದೆಲ್ಲ ಜನ 
ಅಷ್ಟೂತ್ತಿಗೇ ಬರುತ್ತಿದ್ದರು. ಅವರಿವರೊಡನೆ ಹರಟುತ್ತ ಸಮಯ ಕಳೆಯುವುದು ಚಳಿಯ 
ಮರೆಯಲು ಅನಿವಾರ್ಯವಾಗಿತ್ತು. ವರ್ಷಕ್ಕೆ ನೂರು ಬಾರಿ ಸಫಾರಿ ಮಾಡುವವರಿಂದ 
ಹಿಡಿದು ನನ್ನಂತೆಯೇ ಅದೇ ಮೊದಲ ಬಾರಿಗೆ ಕಾಕನಕೋಟೆಗೆ ಬ೦ದಿರುವವರೊಡನೆಯೂ 
ಕುಶಲೋಪರಿ ನಡೆಯಿತು. ಎರಡೂ ವರ್ಗದವರಲ್ಲೂ ಕುತೂಹಲ ಮಾತ್ರ ಒ೦ದೇ ಸಮನಾಗಿ 
ಇದ್ದದ್ದನ್ನು ಕಂಡು ಅಚ್ಚ್‌ರಿಯೆನಿಸಿತು. 6 ಗಂಟೆಗೆ ಟಿಕೆಟ್‌ ದೊರೆತ ಬಳಿಕ ಬಿಸಿಬಿಸಿ ಚಹಾ 
ಕುಡಿದು ಸನ್ನದ್ದರಾದೆವು. ಸಫಾರಿಯ ಬಸ್ಸಿನ ಚಾಲಕರು ರಥದ ಸಾರಥಿಯಂತೆ ಕಂಡರು. 
ಒ೦ದು ನಿಮಿಷವೂ ಆಚೀಚೆ ಆಗದಂತೆ 6.30 ಕ್ಕೆ ಸರಿಯಾಗಿ ಮೂರು ಬಸ್ಸುಗಳು ಹೊರಟವು. 
ಒಂದು ಬಸ್ಸು ಕಾಡಿನ ಹಾದಿಯಲ್ಲಿ ಧೂಳೆಬ್ಬಿಸಿಕೊ೦ಡು ಮಿಂಚಿನ ವೇಗದಲ್ಲಿ 
ಕಣ್ಮರೆಯಾಯಿತು, ಇನ್ನೊ೦ದು ಬಸ್ಸು ಬೇರೆ ದಿಕ್ಕಿಗೆ ಸಾಗಿತು. ನಮ್ಮ ಬಸ್ಸು ಮಾತ್ರ ಬಸುರಿ 
ಹೆಂಗಸನ್ನು ಹೊತ್ತ ಎತ್ತಿನ ಬ೦ಡಿಯಂತೆ ಕುಲುಕಾಡುತ್ತಾ ಮಂದಗತಿಯಲ್ಲಿ ಸಾಗುತ್ತಿತ್ತು. 
ನಾವಿನ್ನೂ ಕ್ಯಾಮೆರಾದ ಸೆಟ್ಟಿಂಗ್ಸ್‌ ಸರಿಮಾಡಿಕೊಳ್ಳುತ್ತಿರುವಾಗಲೇ ಕೊನೆಯ ಸೀಟಿನಿಂದ 
“Leopard....Leopard” ಎ೦ದು ಕೂಗಿದ ಹೆಣ್ಣಿನ ಧ್ವನಿಯೊಂದು ಕೇಳಿತು. ಕಿಟಕಿ ಆಚೆಗಿನ 
ಮಂದ ಬೆಳಕಿನಲ್ಲಿ ಅದನ್ನು ಹುಡುಕಲು ನನ್ನ ಕಣ್ಣುಗಳು ಕೊಂಚ ತಡಕಾಡಿದವು. 
ಅಚ್ಚರಿಯೆಂಬಂತೆ ಅಲ್ಲಿ ಕಂಡದ್ದು ಒಂದಲ್ಲ, ಎರಡೆರಡು ಚಿರತೆಗಳು. ಅಲ್ಲಿಂದ ಸುಮಾರು 
ಅರ್ಧ ಗಂಟೆಯವರಗೂ ನಮ್ಮ ಕ್ಯಾಮೆರಾಗಳಿಗೆ ವಿಶ್ರಾ೦ತಿಯೇ ಸಿಗಲಿಲ್ಲ. 


ಕ ಇರ್‌ ST Ce 1. ಣ್ಯ ಘೂ ವ | ಜಾ 
೬ ತ ಕ್ರ ಜಗ್‌ ಕ್ಕಿ ತ ' ಗ * ಳ್‌ ತ 3 ೫ 1 ಸೆ ತಳ್ಳಿ 
3 Wop ೫ 2 ಇ 


ಜಾರ 


| 7 ಕಾನನ - ಏಪಿಲ್‌202010 | ಕಾನನ - ಏಪ್ರಿಲ್‌ 2021 


ಶ್ರೀಕಾಂತ್‌ ಎ. ವಿ. ಸತ್ಯ fh ps X We 4 "ಅ; ಕ್ಕ 
ಚಿರತೆಗಳೆರಡು ಪ್ರೇಮಸಲ್ಲಾಪಕ್ಕೆ ಅಣಿಯಾಗುತ್ತಿದ್ದವು. ಬಲಿಷ್ಠವಾಗಿ ಬೆಳೆದ ಎರಡು 
ಪೌಢ ಚಿರತೆಗಳು ಪರಸ್ಪರ ಸಂಭಾಷಣೆಯಲ್ಲಿ ತೊಡಗಿದ್ದವು. ಈ ಪ್ರಕ್ರಿಯೆಯಲ್ಲಿ ಹೆಣ್ಣು 
ಕೊಂಚ ಹೆಚ್ಚು ಸಕ್ತಿಯವಾಗಿರುತ್ತದೆ. ತನ್ನ ಸಹಮತವನ್ನು ಅನೇಕ ರೂಪದಲ್ಲಿ 
ವ್ಯಕ್ತಪಡಿಸುತ್ತ ಗಂಡಿಗೆ ಆಮಂತ್ರಣ ಕೊಡುತ್ತದೆ. ಮೆಲು ಧ್ವನಿಯಲ್ಲಿ ಆಗಾಗ ತೇಗಿದಂತೆ 
ಸದ್ದು ಮಾಡುತ್ತ, ತನ್ನ ಮೈಯನ್ನು, ಕುತ್ತಿಗೆಯನ್ನು ಮರದ ಬುಡಕ್ಕ ಉಜ್ಜುತ್ತ, ಮರದ 
ಕೊ೦ಬೆಯನ್ನೇರಿ ಕುಳಿತು ಗಂಡನ್ನೇ ದಿಟ್ಟೆಸುತ್ತ, ಅತ್ತಿತ್ತ ಓಡಾಡುತ್ತಾ, ಅಲ್ಲಲ್ಲಿ ಮೂತ್ರ 
ಸಿಂಪಡಿಸಿ ಗಂಡನ್ನು ಮಿಲನಕ್ಕೆ ಕರೆಯುತ್ತದೆ. ಗಂಡು ಸಹ ಇಂತಹುದೇ ಕಲವು 
ಭಂಗಿಗಳಿಂದ ತನ್ನ ಉತ್ಸುಕತೆನ್ನು ವ್ಯಕ್ತಗೊಳಿಸುತ್ತದೆ. ಚಿರತೆಗಳಲ್ಲಿ ಮಿಲನ ಕ್ರಿಯೆಯು 
ಕೆಲವೇ ಸೆಕೆಂಡುಗಳಲ್ಲಿ ಮುಗಿದು ಬಿಡುತ್ತದೆ. ಕ್ರಿಯೆಯು ಮುಗಿಯುವ ಕೊನೆಯಲ್ಲಿ ಗಂಡು 
ಹೆಣ್ಣಿನ ಕುತ್ತಿಗೆಯನ್ನು ಬಲವಾಗಿ ಕಚ್ಚಿ ಹಿಡಿಯುತ್ತದೆ, ಕೊನೆಯಲ್ಲಿ ದೂರಕ್ಕೆ ಹಾರಿ 
ಬಿಡುತ್ತದೆ. ಹೀಗೆ ಮಾಡದಿದ್ದರೆ ಹೆಣ್ಣು ನೋವನ್ನು ತಾಳಲಾರದೆ ಗಂಡಿನ ಮೇಲೆ ದಾಳಿ 
ಮಾಡುವ ಸ೦ಭವವೇ ಹೆಚ್ಚು. ಇ೦ತಹ ನಡವಳಿಕ ನಮ್ಮಲ್ಲೂ ಇದ್ದಿದ್ದರೆ ಮೊದಲ 


ರಾತ್ರಿಯಲ್ಲೇ ಅದೆಷ್ಟು ಗಂಡಸರ ಪ್ರಾಣ ಹೋಗುತ್ತಿತ್ತೋ ಏನೋ??? 


ಆದರೆ ಚಿರತೆಗಳ ಮಿಲನ ಕ್ರಿಯೆಯ ದೃಶ್ಯವೈಭವ ನೋಡುವುದು ನಮ್ಮ ಅದೃಷ್ಟದ 
ಪಾಲಿಗಿರಲಿಲ್ಲ. ನಾವಿದ್ದೇವೆ೦ಬ ನಾಚಿಕೆಯಿಂದಲೋ ಏನೋ ಹೆಣ್ಣು ಪೊದೆಗಳ ಮರೆಗೆ 
ಸಾಗಿತು, ಗಂಡು ಕೂಡ ಸೂಪರ್‌ ಮಾರ್ಕೆಟಿನಲ್ಲಿ ಹೆ೦ಡತಿ ಹಿಂದೆ ಬ್ಯಾಗುಗಳನ್ನು ಹೊತ್ತು 
ಸಾಗುವ ಗಂಡನಂತೆ ಅಮಾಯಕ ಮೊಗವ ಹೊತ್ತು ಹೆಣ್ಣನ್ನು ಹಿಂಬಾಲಿಸಿತು. ಆದರೆ ನಮ್ಮ 
ಕ್ಯಾಮೆರಾಗಳ ಪಟಪಟ ಸದ್ದು ಅವುಗಳ ಮಿಲನಕ್ಕೆ ರಸಭ೦ಗವು೦ಟುಮಾಡಿತು ಅನಿಸುತ್ತದೆ. 
ತಕ್ಷಣವೇ ಹೊರಬಂದು ನಮ್ಮನ್ನು ನೋಡಿ ಕೀನಾಮಾನ ಬೈದುಕೊಂಡು ಬೇರೆಡೆಗೆ 
ಹೊರಟು ಹೋದವು. ಆದರೆ ನಮ್ಮ ಕ್ಯಾಮೆರಾಗಳನ್ನು ಮಾತ್ರ ನಿರ್ಲಜ್ಜೆಯಿಂದ ಒಳ್ಳೊಳ್ಳೆ 
ಪೋಟೋಗಳಿ೦ದ ತುಂಬಿಕೊಂಡೆವು. 
ಲೇಖನ: ಶ್ರೀಕಾ೦ತ್‌ ಎ. ವಿ. 
ಶಿವಮೊಗ್ಗ ಜಿಲ್ಲೆ 


[1 ಕಾನನ - ಏಪ್ರಿಲ್‌ 2021 


ಶಾ. ಕಣಜ ಅpನ್ತೀನಿಂಯಾ 
ತಜ್ಞರು ಮತ್ತು ಇಂಜಿನಿಯರ್‌ 


ಮೊನ್ನೆ ಬೆಳ್ಳಂಬೆಳಗ್ಗೆ ನನ್ನ ಫೋನ್‌ 
ರಿ೦ಗಣಿಸುತ್ತಿತ್ತು. ಇದ್ಯಾರಪ್ಪಾ ಇಷ್ಟೂತ್ತಿಗೆ ಫೋನ್‌ 
ಮಾಡಿದಾರಲ್ಲಾ ಎಂದು, ಎದ್ದು ಕಣ್ಣುಜ್ಜುತ್ತಾ 
ನೋಡಿದರೆ ಅದು ನನ್ನ ಮಡಿದಿಯ ಕರೆಯಾಗಿತ್ತು. 
ಗಾಬರಿಯಿಂದ ಎದ್ದು ಕುಳಿತು ಕರೆ ಸ್ಟೀಕರಿಸಿದೆ.. ಆ 
ಕಡೆಯಿಂದ “ಪಪ್ಪಾ.... 
ಪಪ್ಪಾಆಆಆಆಆಆಆಆಆಟ.....” ಎಂದಳು ನನ್ನ 
ಮಗಳು ಚಿನ್ನಯಿ... ಅದೇನೋ ವಿವರಿಸಲು 
ಆರ೦ಭಿಸಿದಳು... ನನಗೋ ಗಾಬರಿ ಮತ್ತಷ್ಟು 
ಹೆಚ್ಚಾಯಿತು... ಅಷ್ಟರಲ್ಲಿ ಮೆಲುದನಿಯೊ೦ದು “ರೀ 
ಅವಳೇನೋ ಕಣಜ ಬಗ್ಗೆ ಹೇಳ್ದೇಕ೦ತೆ..” ಎಂಬ 
ನನ್ನ ಮಡದಿಯ ಮಾತು ಕಿವಿಗೆ ಬಿದ್ದಿತು. 
ಸಮಾಧಾನದಿಂದ "ಏನಾಯ್ತು ಮಗಳೇ..." ಎಂದೆ. ಕಳೆದ ವಾರ ರಜೆಯ ಮೇಲೆ ಮನೆಗೆ 
ಬಂದಿದ್ದಾಗ ರಜೆಯ ಬಹುತೇಕ ಸಮಯ ಮಗಳಿಗಾಗಿಯೇ ಮೀಸಲಿಟ್ಟು ಅವಳೊಟ್ನೆಗೆ ಆಟ, 
ಪಾಠ, ಊಟ ಎಲ್ಲವೂ ನಡೆದಿತ್ತು. ಹಾಗೇ ಒಂದು ಮಧ್ಯಾಹ್ನ ಮನೆಯ ಒಳಗೊಂದು ಕಣಜ 
(ವಾಸ್ಸ್‌) ಓಡಾಡುತ್ತಿದ್ದದ್ದನ್ನು ನನ್ನ ಮೂರು ವರ್ಷದ ಮಗಳೇ ನೋಡಿ ನನಗೆ 
ತೋರಿಸಿದ್ದಳು. ಆ ಕಣಜ ಅಲ್ಲೆ ಗೋಡೆಯ ಮೇಲೆ ತನ್ನ ಗೂಡನ್ನು ಕಟ್ಟಲು ತಯಾರಿ 
ನಡೆಸಿತ್ತು. ಆದ್ದರಿಂದ ಅಂದು ಸುಮಾರು ಸಮಯ ಈ ಕಣಜವು ಗೂಡುಕಟ್ಟುವ 
ಕೆಲಸವನ್ನೆಲ್ಲ ಇಬ್ಬರೂ ಕೂತು ಗಮನಿಸಿದ್ದೆವು. ಎಡಬಿಡದೆ ಎಲ್ಲಿಂದಲೋ ಮುದ್ದೆ ಮಾಡಿದ 
ಮಣ್ಣಿನ ಉ೦ಡೆಯನ್ನ ಹೊತ್ತು ತ೦ದು ಗೂಡು ಕಟ್ಟುತ್ತಿತ್ತು. 


ರಜೆ ಮುಗಿಸಿ ನಾನು ಮೈಸೂರಿಗೆ 
ಹಿಂದಿರುಗುವಾಗ ಕಣಜದ ಗೂಡನ್ನು 
ಗಮನಿಸುವಂತೆ ಮಗಳಿಗೆ ಹೇಳಿ 
ಬಂದಿದ್ದರಿಂದ ಅವಳು ದಿನವೂ ಈ 
ಗೂಡನ್ನು ಗಮನಿಸುತಿದ್ದಳು. ಆದರೆ ಮೊನ್ನೆ 
ಆ ಗೂಡಿನ ಮೇಲೆ ಇರುವೆಗಳು ದಾಳಿ ಮಾಡಿ 
ಇನ್ನೂ ಗೂಡಿವಿಂದ ಹೊರಬರದ ಕಣಜದ 
ಮರಿಗಳನ್ನೂ ಬಿಡದೆ ತಿ೦ದು ಮುಗಿಸಿದ್ದನ್ನು 
ನೋಡಿದ ಅವಳು.” ಪಪ್ಪಾ ಕಣಜ ಮರಿಗಳ್ನ ಇರ್ಬೆಗ್ಳು ತಿನ್ಕ್ಮೋಬಿಟ್ಟಿವೇ... ಪಾಪ...” ಎಂದು 
ಹೇಳಿ ತನ್ನ ದುಃಖವನ್ನು ತೋಡಿಕೊಂಡಳು. 


| 9ಕಾನನ - ಏಪ್ರಿಲ್‌20010 | ಕಾನನ - ಏಪ್ರಿಲ್‌ 2021 


6 ಮಹದೇವ ಕೆ. ಸಿ. 


ಈ ಧನರಾಜ್‌ ಎಂ. 


© ಧನರಾಜ್‌ ಎಂ. 


ಕಣಜ ಎಂದಾಕ್ಷಣ ನಮ್ಮೆಲ್ಲರಿಗೂ ನೆನಪಾಗುವುದೇ ಅವುಗಳ ಚುಚ್ಚಿನ ಉರಿಯುವ 
ನೋವು. ಆದರೆ ಈ ಕಣಜಗಳ ಜೀವನ ಕ್ರಮವೇ ಒಂದು ಸೋಜಿಗ. ಕಣಜಗಳಲ್ಲಿ ನಾವು 
ಹಲವು ಪ್ರಭೇದಗಳನ್ನು ನೋಡಬಹುದು. ಅವುಗಳ ಗಾತ್ರ ಮತ್ತು ಸಾಮರ್ಥ್ಯಕ್ಕ 
ಅನುಗುಣವಾಗಿ ತಮ್ಮ ತಮ್ಮ ಗೂಡುಗಳನ್ನು ಕಟ್ಟೆಕೊಳ್ಳುತ್ತವೆ. ಗೂಡು ಕಟ್ಟುವುದರಲ್ಲಿ 
ಇವು ಯಾವ ಇ೦ಜಿವಿಯರ್ಗೂ ಕಮ್ಮಿ ಉವಿಲ್ಲ. ಅದರಲ್ಲೂ ಈ ಮಡಿಕೆ ಕಣಜಗಳು 
(£umenina) ಕಲೆಸಿದ ಮಣ್ಣಿನ ಉಂಡೆಗಳನ್ನು ಎಡಬಿಡದೇ ತಂದು ಸುಂದರವಾದ 
ಮಡಿಕೆಯಾಕಾರದಲ್ಲಿ ಮಣ್ಣಿನ ಗೂಡನ್ನು ಕಟ್ಟುತ್ತವೆ. ಆದರೆ ನಮ್ಮನ್ನೂ ಸೇರಿ ಹಲವಾರು 
ಜೀವಿಗಳು ಗೂಡು ಕಟ್ಟೆಕೊಳ್ಳುವುದು ಸೂರಿಗಾಗಿ, ಆಶ್ರಯಕ್ಕಾಗಿ ಅಲ್ಲವೆ? ಆದರೆ ಈ 
ಕಣಜಗಳು ಗೂಡುಕಟ್ಟಿಲು ಬೇರೆಯೇ ಕಾರಣವಿದೆ. ಸಾಮಾನ್ಯವಾಗಿ ಎಲ್ಲ ಪೋಷಕ 
ಜೀವಿಗಳು ತಮ್ಮ ಮರಿಗಳಿಗೆ ಆಹಾರವನ್ನು ಒದಗಿಸುವುದು ಜಗದ ನಿಯಮ, ಅದೂ ತಮ್ಮ 
ಮರಿಗಳು ಹುಟ್ಟಿದ ಮೇಲೆ. ಆದರೆ ಈ ಕಣಜಗಳು ಹಾಗಲ್ಲ, ಮರಿಗಳ ಬಗ್ಗೆ ವಿಶೇಷ ಆಸಕ್ತಿ 
ವಹಿಸುತ್ತವೆ. ಇವುಗಳು ಒಂದು ಸುಂದರವಾದ ಗೂಡುಕಟ್ಟೆ, ಕಂಬಳಿಹುಳು ಅಥವಾ 
ಜೀಡವನ್ನು ತನ್ನ ದೇಹದಲ್ಲಿ ಉತ್ಪಾದನೆಯಾಗುವ ಮತ್ತೇರುವ ಔಷಧವನ್ನು ಅವುಗಳಿಗೆ 
ಚುಚ್ಚುತ್ತವೆ. ಇದರಿಂದ ಕಂಬಳಿಹುಳು ಅಥವಾ ಜೇಡ ಪ್ರಜ್ಞೆ ತಪ್ಪತ್ತವೆ. ಆದರೆ 
ಸಾಯುವುದಿಲ್ಲ. ಅ೦ತಹ ಪ್ರಜ್ಞೆ ತಪ್ಪಿಸಿದ ಹುಳುವನ್ನು ತಾನು ಕಟ್ಟೆದ ಗೂಡಿನಲ್ಲಿರಿಸಿ, 
ಅದರ ಮೇಲೆ ಒಂದು ಮೊಟ್ಟೆಯನ್ನಿಟ್ಟು ಗೂಡನ್ನು ಮುಚ್ಚುತ್ತದೆ (ಚಿತ್ರಗಳಲ್ಲಿ ಗಮನಿಸಿ 
ಗೂಡಿನ ಒಳಗೆ ಕಂಬಳಿ ಹುಳು ಬದುಕಿದೆ). ಹೀಗೆ ಒಂದಲ್ಲ ಹತ್ತು ಹಲವು ಮಡಿಕೆಗಳನ್ನ 
ಒಂದರ ಪಕ್ಕದಲ್ಲೊಂದು ಕಟ್ಟುತ್ತದೆ. ಪ್ರತೀ ಗೂಡು ಕಟ್ಟೆ ಅದರಲ್ಲಿ ಕಂಬಳಿಹುಳು ಅಥವಾ 
ಜೀಡವನ್ನು ತಂದಿಟ್ಟಿ ನ೦ತರ ಮೇಲೊಂದು ಮೊಟ್ಟೆಯನ್ನಿಟ್ಟಿ ಮುಂದಿನ ಗೂಡು 


| 10 ಕಾನನ - ಏಪ್ರಿಲ್‌201 | 


ಕಟ್ಟುತ್ತದೆ. ಎಲ್ಲ ಗೂಡುಗಳನ್ನು ಮುಚ್ಚಿದ ಮೇಲೆ, ಗೂಡಿನ ಹೊರಭಾಗಕ್ಕೂ ಮತ್ತಷ್ಟು 
ಮಣ್ಣು ತ೦ದು, ಗೂಡುಗಳ ಮೇಲೆ ಮತ್ತೊಂದು ಪದರ ಮಣ್ಣನ್ನು ಮೆತ್ತುತ್ತದೆ. ಕಾಲ 
ಕಳೆದಂತೆ ಗೂಡಿನೊಳಗಿನ ಮೊಟ್ಟೆ ಒಡೆದು ಹೊರಬಂದ ಮರಿಗೆ ಬದುಕಿರುವ ಕಂಬಳಿ 
ಹುಳುವೇ ಮೊದಲ ಆಹಾರ. ಮಾನವರಾದ ನಾವು ಶಸ್ತಚಿಕಿತ್ಸೆಯ ಸಮಯದಲ್ಲಿ 
ಅನಸ್ತೀಷಿಯಾ ಬಳಸುವುದನ್ನು ಕ೦ಡುಹಿಡಿದಿದ್ದೇವೆ ಎಂದು ಬೀಗುತ್ತೇವೆ, ಆದರೆ ನಮಗಿಂತ 
ಮೊದಲೇ ಐವಿಕಸನಗೊ೦ಡಿರುವ ಈ ಚಿಕ್ಕ ಕೀಟಗಳು ನಮಗಿಂತ ಮೊದಲೇ ಈ 
ಅನಸ್ತೀಷಿಯಾವನ್ನು ಉಪಯೋಗಿಸುತ್ತಿವೆ... ಈ ಕಣಜಗಳಲ್ಲಿ ಬೇರೆ ಬೇರೆ ಪ್ರಭೇದದ 
ಕಣಜಗಳು, ಬೇರೆ ಬೇರೆ ರೀತಿಯ ಆಹಾರದ ಮೇಲೆ ಅವಲಂಬಿಸಿವೆ. ಕೆಲವು ಕಣಜಗಳು 
ಜೀಡಗಳನ್ನು ಬೇಟೆಯಾಡಿದರೆ ಇನ್ನೂ ಕೆಲವು ಕಣಜಗಳು ಕಂಬಳಿಹುಳು, ಮುಂತಾದ 
ಕೀಟಗಳನ್ನು ಬೇಟೆಯಾಡುತ್ತವೆ. ಇದಲ್ಲದೆ ಕಣಜಗಳು ಇತರೆ ಕೀಟಗಳ ಸಂಖ್ಯೆಯ 
ಸಮತೋಲನ ಕಾಪಾಡುವಲ್ಲಿ ಪ್ರಮುಖ ಪಾತ್ರವಹಿಸುತ್ತವೆ. ನಾನು ಮೊದಲೇ ಹೇಳಿರುವಂತೆ 
ಪ್ರಕೃತಿಯಲ್ಲಿ ಸಾವಿರಾರು ಪ್ರಭೇದದ ಕಣಜಗಳನ್ನು ಕಾಣಬಹುದು. ಅವುಗಳಲ್ಲಿ ಒಂದಾದ 
'ಫಿಗ್‌ ವಾಸ್ಟ್‌' ನ ಜೀವನದಲ್ಲಿ ಹತ್ತಿ ಹಣ್ಣಿಗಿರುವ ವಿಶೇಷ ಸಂಬಂಧದ ಬಗ್ಗೆ ಮುಂದಿನ 
ಲೇಖನದಲ್ಲಿ ತಿಳಿಸುತ್ತೇನೆ. 


ಲೇಖನ: ಮಹದೇವ ಕೆ. ಸಿ. 


[11 ಕಾನನ - ಏಪ್ರಿಲ್‌ 2021 


ಕ '್ಯೈೆ © ಮಂಜುನಾಥ ಎಸ್‌. ನಾಯಕ 
WT 


ಕರ್ವಾಟಕನ ನೈತ್ಯ ಶತಲಗಗತು 


ಸ್ಕಾಟರ್ನಿಡೇ ಕುಟುಂಬಕ್ಕೆ ಸೇರಿದ ಮಲೇಷಿಯನ್‌ ಚಂದ್ರ 
ಪತಂಗ/ಇ೦ಡೋನೇಷಿಯನ್‌ ಚಂದ್ರ ಪತ೦ಗವು (ಆ್ವಕ್ಸಿಯಾಸ್‌ ಮೆನಸ್‌) ಕಾಡುರೇಷ್ಮ 
ಪ್ರಭೇದದ ದೊಡ್ಡಪತ೦ಗವಾಗಿದ್ದು, ಮಲೇಷಿಯಾದಿಂದ ಸುಮಾತ್ರಾ ಮತ್ತು ಆಗ್ನೇಯ 
ಏಷಿಯಾದ ಉಷ್ಣವಲಯದ ಮಳೆಕಾಡು ಹಾಗೂ ನಿತ್ಯಹರಿದ್ದರ್ಣದ ಕಾಡುಗಳಲ್ಲಿ 
ಕಂಡುಬರುತ್ತವೆ. ಭಾರತದಲ್ಲಿ ಪಶ್ಚಿಮಘಟ್ಟ, ಡೆಹ್ರಾಡೂನ್‌, ಅಸ್ಸಾಂ, ಸಿಕ್ಕಿಂ, 
ನಾಗಾಲ್ಯಾ೦ಡ್‌, ತ್ರಿಪುರಾದ ಅರಣ್ಯಪ್ರದೇಶಗಳಲ್ಲಿ ಮಾತ್ರ ಹಂಚಿಕೆಯಾಗಿದ್ದು, ಈ 
ಕುಟುಂಬದಲ್ಲಿ ಚ೦ದ್ರಪತ೦ಗ (ಆ್ಯಕ್ಟಿಯಾಸ್‌ ಸೆಲೆನ) ಮತ್ತು ಅಟ್ಲಾಸ್‌ ಪತ೦ಗಗಳು 
(ಅಟ್ಯಾಕಸ್‌ ಅಟ್ಲಾಸ್‌) ಅತ್ಯಂತ ಸುಂದರ ಪತಂ೦ಗಗಳಾಗಿವೆ. ಅಟ್ಲಾಸ್‌ ಪತ೦ಗವು 
ಭಾರತದಲ್ಲಿ ಅತ್ಯಂತ ದೊಡ್ಡ ಪತಂಗವಾಗಿದ್ದು, (ವಿಶ್ವದಲ್ಲಿ ಎರಡನೇ ದೊಡ್ಡಪತ೦ಗ) 
ರೆಕ್ಕೆಗಳು 25 ರಿಂದ 26 ಸೆ೦.ಮೀ ಇರುತ್ತವೆ. ಹರ್ಕ್ಯುಲಸ್‌ ಪತ೦ಗವು_ ವಿಶ್ವದಲ್ಲೇ ಅತಿ ದೊಡ್ಡ 
ಪತಂಗ (27 ಸೆ.ಮಿಲಿ. ಆವಾಸದ ನಾಶ, ಕಾಳಿಚ್ಚಿನಿಂದಾಗಿ ಈ ಸುಂದರ ಪತಂಗ ಪ್ರಭೇದಗಳು 
ಭೀತಿಯನ್ನೆದುರಿಸುತ್ತಿವೆ. ಹೆಚ್ಚಿನ ಪತ೦ಗಗಳು ವಿಶಾಚರಿಗಳಾಗಿದ್ದು, ರಾತ್ರಿ ಹೂ ಬಿಡುವ 
ಸಸ್ಯಗಳ ಪರಾಗಸ್ಪರ್ಶಕ್ರಿಯೆಗೆ ಬಹು ಸಹಾಯಕವಾಗಿವೆ. ಇದಲ್ಲದೆ ಪತ೦ಗಗಳು ಹಲ್ಲಿ, 


೭7₹ಹ್ಕ್ಗ್ಲಿಿ[ಘ ,ೈ೯ಠೈ್ರ, ಕಾನನ - ಏಪ್ರಿಲ್‌ 2021 


ಓತಿಕ್ಯಾತ, ಪಕ್ಷಿ, ಕಪ್ಪೆ, ಬಾವಲಿಗಳಿಗೆ ಆಹಾರವಾಗಿದ್ದು, ಜೀವವೈವಿಧ್ಯೆತೆಯಲ್ಲಿನ ಆಹಾರ 
ಸರಪಳಿಯಲ್ಲಿ ಪ್ರಮುಖ ಪಾತ್ರವಹಿಸುತ್ತವೆ. ಪತ೦ಗಗಳು ಅರಣ್ಯ ಪರಿಸರ ವ್ಯವಸ್ಥೆಯ 
ಆರೋಗ್ಯದ ಜೈವಿಕ ಸೂಚಕಗಳಾಗಿದ್ದು, ಮಲೇಷಿಯನ್‌ ಚಂದ್ರ ಪತಂಗ, ಚ೦ದ್ರ ಪತಂಗ, 
ಅಟ್ಲಾಸ್‌ ಪತ೦ಗಗಳು ವಿರಳವಾದರೂ ಆಗಾಗ ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ 
ಗೋಚರಿಸುತ್ತಿರುವುದು ಪಶ್ಚಿಮ ಘಟ್ಟಗಳ ಸೌಂದರ್ಯಕೆ ಸಾಕ್ಷಿಯಾಗಿವೆ. 

ವಿಶೇಷತೆ: ಚ೦ದ್ರ ಪತಂಗಗಳ ಬಾಲವು ಉದ್ದವಾಗಿದ್ದು, ಪರಭಕ್ಷಕಗಳಿ೦ದ ರಕ್ಷಣೆ 
ಪಡೆಯಲು ಸಹಾಯ ಮಾಡುತ್ತವೆ. ಇವುಗಳ ಬಾಲದ ಚಲನೆಯು ಬಾವಲಿಗಳ ದಾಳಿಯ 
ಚಲನೆಯ ದಿಕ್ಕನ್ನು ಬದಲಿಸುವುದರ ಮೂಲಕ ರಕ್ಷಣಾತ೦ತ್ರವನ್ನಾಗಿ ಅಳವಡಿಸಿಕೊಂಡಿವೆ. 


( p% 
M, 


ಮೈಂಜುನಾಥ ಎಸ್‌, ನಾಯಕ 


4 ; AR ಣ್‌ 


ಗದಗ ಜಿಲ್ಲೆ 


| 13 ಕಾನನ - ಏಪ್ರಿಲ್‌201 | 


ಈ ಕೆರೆ ರಮ್ಮು 


ವೀರು ಪ್ರತಿ ಜೀವಿಯ ಮೂಲ ವಸ್ತು. ಈ ವೀರಿನ ಮೂಲ ಮಳೆ. ಬಿದ್ದ ಮಳೆಯ ವೀರು 
ನದಿ, ಸರೋವರ ಹಾಗೂ ಕೆರೆಗಳಲ್ಲಿ ಸಂಗ್ರಹಣೆಯಾಗುತದೆ. ಜನಸಂಖ್ಯೆ ಬೆಳೆದಂತೆಲ್ಲಾ 
ಮಾನವನ ಚಟುವಟಿಕೆಗಳಿಂದ ಕೆರೆಗಳು ಬತ್ತುತ್ತಾ. ನದಿಗಳು ಕಲುಷಿತವಾಗಿ 
ಕಣ್ಮರೆಯಾಗುವ ಹಾದಿ ಹಿಡಿದಿವೆ. ನಗರಗಳಲ್ಲಿ ಕೆರೆಗಳ ಸಮಾಧಿಯ ಮೇಲೆ ಬೇಕಾದಷ್ಟು 
ಬಹುಮಹಡಿ ಕಟ್ಟಡಗಳು ನಿಂತು ಹಳೆಯದಾಗಿವೆ ಹಾಗೂ ವಿತ್ಯ ವಿರ್ಮಾಣವಾಗುತ್ತಲೇ 
ಇವೆ. ಸರ್ಕಾರದಿ೦ದ ರಚಿತವಾಗಿರುವ ಕೆರೆ ಸ೦ರಕ್ಷಣೆ ಮತ್ತು ಅಭಿವೃದ್ಧಿ ಯೋಜನೆಗಳು, 
ನಗರದಲ್ಲಿ ಅಳಿದುಳಿದುಕೊ೦ಡಿರುವ ಕೆರೆಗಳು ಅಲ್ಪಸ್ವಲ್ಪ ನಿರಾಳತೆ ಹಾಗೂ ಹೊಸ 
ರೂಪವನ್ನು ಕೊಟ್ಟೆದೆ. ಆದರೆ ನಮ್ಮೆಲ್ಲರಿಗೂ ತಿಳಿದಂತೆ ಬಹುಪಾಲು ಕೆರೆಗಳು 
ಸ್ವಚ್ಚ್ಛವಾಗಿರದೆ ಇಡೀ ನಗರದಲ್ಲಿನ ತ್ಯಾಜ್ಯವನ್ನು ಸಂಗಹಿಸಿಕೊಳ್ಳವ ತೊಟ್ಟೆಯಾಗಿ 
ರೂಪಾಂತರಗೊಂಡುಬಿಟ್ಟೆವೆ. ವಿಸ್ತಾರಗೊಳ್ಳುತ್ತಿರುವ ನಗರಗಳು ಪರಿಣಾಮ ಬಹಳಷ್ಟು 
ಕೆರೆ-ಕುಂಟೆ ಮತ್ತು ಕೃಷಿ ಭೂಮಿಗಳನ್ನು ಕಳೆದುಕೊಳ್ಳುತ್ತಿದ್ದೇವೆ 


ಇದಕ್ಕೆ ಉದಾಹರಣೆಯಾಗಿ ಬೆ೦ಗಳೂರು ನಗರದ ಸಮೀಪದಲ್ಲಿರುವ ಬನ್ನೇರುಘಟ್ಟ 
ರಾಷ್ಟ್ರೀಯ ಉದ್ಯಾನವನದೊಂ೦ದಿಗೆ ತನ್ನ ಅಸ್ತಿತ್ವ ಹಂ೦ಚಿಕೂ೦ಂಡಿರುವ ಕಾಳೇಶ್ವರಿ 
ಗ್ರಾಮದ 'ವಡೇನ ಕರೆ' ಇದೆ. ಈ ಕೆರೆಗೆ ಸುಮಾರು ಐದಾರು ಶತಮಾನಗಳ ಇತಿಹಾಸವಿದೆ. 
ವಡೇನ ಕೆರೆಗೆ ಮೊದಲಿಂದಲೂ ಕಾಡು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಹಾಗೂ ಜನ 
ಜಾನುವಾರುಗಳಿಗೆ ನೀರಿನ ಸೆಲೆಯಾಗಿ ಉಪಯೋಗದಲ್ಲಿದೆ. 


10 ವರ್ಷಗಳ ಹಿಂದೆ ಈ ಕೆರೆಗೆ ಹೊಂದಿಕೊಂಡಂತೆ ಜನ ವಸತಿ ಬಡಾವಣೆಯ 
ನಿರ್ಮಾಣ ಮಾಡಿದರು. ಇಂತಹ ಸಂದರ್ಭದಲ್ಲಿ ಎಲ್ಲಾ ಕರೆಗಳಿಗೂ ಸರ್ವೇಸಾಮಾನ್ಯವಾಗಿ 
ಆಗುವಂತೆ, ಈ ಕರೆಗೂ ಕೂಡಾ ಮಣ್ಣು ತುಂಬಿಸಿ, ಜಾಗವನ್ನು ಒತ್ತುವರಿ ಮಾಡಿಕೊಂಡು 
ರಸ್ತ ನಿರ್ಮಾಣ ಕೆಲಸವೂ ಕೂಡಾ ಬಹಳ ಬೇಗನೆ ನಡೆದುಹೋಗಿತ್ತು. ಗ್ರಾಮದ ಯುವಕರು 
ಅವರನ್ನು ಎಚ್ಚರಿಸಿ ಕರೆಯ ಒತ್ತುವರಿಯನ್ನು ತೆರವು ಮಾಡಿಸಲು ಮುಂದಾದರು. 
ಯುವಕರು, ಗ್ರಾಮಸ್ಥರೊಂದಿಗೆ ಗ್ರಾಮ ಪ೦ಚಾಯ್ಕಿಯಲ್ಲಿ ಈ ವಿಷಯದ ಬಗ್ಗೆ ದೂರು 
ಕೊಟ್ಟು, ನ೦ತರ ತಹಶೀಲ್ದಾರ್‌ ರ ಕಛೇರಿಯಲ್ಲಿ ಕೆರೆ ಒತ್ತುವರಿದಾರರ ವಿರುದ್ದ ಮೊಕದ್ದಮೆ 
ಹೂಡಿ ಕೆರೆಯ ಅ೦ಗಳವನ್ನು ಮತ್ತೆ ಬಿಡಿಸಿಕೊಳ್ಳಲು ಯಶಸ್ವಿಯಾದರು. 

ಈ ಕೆರೆ ಸಂರಕ್ಷಣೆಯಲ್ಲಿ ವೈಲ್ಡ್‌ ಲೈಫ್‌ ಕನ್ಸೆರ್ವೇಷನ್‌ ಗ್ರೂಪ್‌ (C6), ಸ್ನೇಹ ಸಂಪದ 
ಸಂಸ್ಥೆ ಮತ್ತು ಕಾಳೇಶ್ವರಿ ಗ್ರಾಮಸ್ತರು ಭಾಗಿಯಾಗಿದ್ದರು. "ಸ್ನೇಹ ಸಂಪದ" ಸಂಸ್ಥೆಯು 
ನಾವು ಮಾಡುತ್ತಿರುವ ಕೆರೆ ಸ೦ರಕ್ಷಣೆ ಹಾಗೂ ಅಭಿವೃದ್ದಿ ಕೆಲಸಗಳಲ್ಲಿ ಆಸಕ್ತಿ ವ್ಯಕ್ತಪಡಿಸಿ, 
೮೮ ತಂಡದ ಜೊತೆಗೆ ಕೈಜೋಡಿಸಿದೆ, ಚರ್ಚಿಸಿ, ಈ ಕೆರೆಯ ಅಭಿವೃದ್ಧಿಯ ಯೋಜನೆಗಳಾದ 
ಕೆರೆಯ ಏರಿ ಎತ್ತರ ಗೊಳಿಸುವುದು, ಕೋಡಿ ಮರು ನಿರ್ಮಾಣ, ಕೆರೆಯ ಸುತ್ತ-ಮುತ್ತಲಿನ 
ಸ್ವಚ್ಚತೆ ಮತ್ತು ತ್ಯಾಜ್ಯ ವಿಸರ್ಜನೆ ತಡೆಯಲು ಸೂಚನಾ ಫಲಕ ಹಾಕುವುದು ಹಾಗೂ ಕರೆಯ 
ಸುತ್ತ ಬೇಲಿ ಹಾಕಿ ಗಿಡ ನೆಡುವ ಕೆಲಸಗಳನ್ನು ಹ೦ತ ಹ೦ತವಾಗಿ ಕಾರ್ಯಗತಗೊಳಿಸಲು 
ರೂಪು ರೇಷೆಗಳನ್ನು ವಿರ್ಮಿಸಿದೆ. ಸ್ನೇಹ ಸಂಪದ ಬಳಗವು ವಡೇನ ಕೆರೆಯನ್ನು ವೀಕ್ಷಿಸಿ, 
ಧನ ಸಹಾಯ ಮಾಡಲು ಸಮ್ಮತಿಸಿರುವುದು ಕರೆಗೆ ಮತ್ತೇ ಜೀವಕಳೆ ತು೦ಬಲು ಅನುವಾಗಿದೆ. 


15 ಕಾನನ ನಿಪ್ಪಲ್‌ 202] ದಗಗಯಗಯಯಗಯಗೃಗನಗೃೆಣಗಯೆಗೆಯಗಯೀೃಯದನಗನೆಯಗಗಗಯೃೀಗೈೆಗಯ | 


ರ ಮೊದಲಿಗೆ ೮೮ ತಂಡವು ಗ್ರಾಮ 
ಸಿ 8೫8... ಪ೦ಂಚಾಯ್ದಿಯಲ್ಲಿ ಕೆರೆಯ ಅಭಿವೃದ್ದಿ 
4. ಕೆಲಸಕ್ಕೆ. ಒಪ್ಪಿಗೆ ಪಡೆಯಿತು. ನಂತರ 
ಕಾಳೇಶ್ವರಿ ಗ್ರಾಮದ ಜನರ ಜೊತೆಗೆ ಅಲ್ಲಿ 
| ._. ವಿರ್ಮಾಣವಾಗಿರುವ ಹೊಸ ಬಡಾವಣೆ ಜನರ 
(ಓಟ ಮನಗಳಿಗೆ ತರಳಿ, ಕೆರೆ ಸಂರಕ್ಷಣೆ ಹಾಗೂ 
ಒಂ ಅದರ ಉಪಯೋಗಗಳ ಕುರಿತು ಅರಿವು 
i ೩1. ಮೂಡಿಸಿತು. ಕೆರೆ ಉಳಿಸಲು ನಾವು ಏನು 
ಮಾಡಬೇಕು, ಏನು ಮಾಡಬಾರದು ಎಂಬುದನ್ನು ತಿಳಿಸಲಾಯಿತು. ಕರ ಪತ್ರಗಳನ್ನು ಜನರ 
ಕೈಗಿತ್ತು ಕಾರ್ಯಕ್ರಮದ ಬಗ್ಗೆ ವಿವರಿಸಿ ಅವರೆಲ್ಲರನ್ನೂ ಕರೆಸ೦ರಕ್ಷಣೆಯ ಕಾರ್ಯದಲ್ಲಿ 
ಭಾಗಿಯಾಗುವಂತೆ ಆಹ್ವಾನಿಸಲಾಯಿತು. ನಿರ್ಧರಿಸಿದಂತೆ ದಿನಾಂಕ 7ನೇ ಮಾರ್ಚ್‌ 
ಭಾನುವಾರ ದಿನ ಮೊದಲ ಹ೦ತದ ಕಲಸವಾದ ಕರೆಸುತ್ತ ಪ್ಲಾಸ್ಟಿಕ್‌ ಹಾಗೂ ಇತರೆ ತ್ಯಾಜ್ಯ 
ಸಂಗ್ರಹಿಸಿ ಸ್ವಚ್ಚಗೊಳಿಸುವ ಕಾರ್ಯಕ್ರಮ ನೆರವೇರಿಸಲಾಯಿತು. ಗ್ರಾಮಸ್ಥರು, ಮಕ್ಕಳು, 
ಸ್ವಯಂ ಸೇವಕರು, ಸ್ನೇಹ ಸಂಪದ ತಂಡದ ಜೊತೆಗೆ ೫/೮೮ ತಂಡ ಸೇರಿ ಸುಮಾರು 70ಕ್ಕೂ 
ಹೆಚ್ಚು ಮಂದಿ ಕರೆ ಸ್ವಚ್ಚತೆಯಲ್ಲಿ ಪಾಲ್ಗೊಂಡಿದ್ದರು. ಬೆಳಿಗ್ಗೆ 8ಕ್ಕೆ ಕೈಗೆ ಗೌಸ್‌ ಹಾಕಿ, ಚೀಲ 
ಹಿಡಿದು ಕೆಲಸ ಪ್ರಾರಂಬಿಸಿ, ಕೆರೆಯ ಒಂದು ಬದಿ ಪೂರ್ಣ ಸ್ವಚ್ಚ ಮಾಡಿ ನಂತರ ಒಂದು 
ಉಪಹಾರದ ವಿರಾಮ ತೆಗೆದುಕೊಳ್ಳಲಾಯಿತು. ಉಪಹಾರದ ನಂತರ ಇನ್ನೊಂದು 
ಬದಿಯನ್ನು ಸ್ವಚ್ಚ ಮಾಡಲಾಯಿತು. ಆಯ್ದ ಕಸವನ್ನೆಲ್ಲಾ ಸ೦ಗ್ರಹಿಸಿ ವಿ೦ಗಡಿಸಿಲಾಯಿತು. 
ಕಡೆಯಲ್ಲಿ ಭಾಗಿಯಾದವರ ಪರಸ್ಪರ ಪರಿಚಯ ಮತ್ತು ಅನಿಸಿಕೆಗಳನ್ನು ಹ೦ಚಿಕೊ೦ಡು, 
ಮಜ್ಜಿಗೆಯೊಂದಿಗೆ ಬೀಳ್ಕೊಡುವ ಮೂಲಕ "ಈ ಕರೆ ನಮ್ಮದು" ಯೋಜನೆಯ ಮೊದಲ 
ಹಂತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು. 


ನಮ್ಮ ಎರಡನೇ ಹಂತದ ಕಾರ್ಯ, ಕರೆ 
ಸುತ್ತಾ ಹಾಗೂ ಉರಿಯ ಮೇಲೆ ಬೆಳೆದಿರುವ 
ಲ೦ಟಾನ ತೆರವು ಮಾಡಿ, ಕರೆ ಏರಿ ಎತರ 
ಗೊಳಿಸುವುದಾಗಿತ್ತು. ಈ ಕೆಲಸಕ್ಕೆ 2 108 ಮತ್ತು 3 
ಟ್ರಾಕ್ಟರ್‌ ಸಹಾಯದಿಂದ ಕರೆಯ ಒತ್ತುವರಿ 6 
ಮಾಡಲು ತುಂಬಿದ್ದ ಮಣ್ಣನ್ನೇ ಅಗೆದು ಏರಿಯ ೫೬ 
ಮೇಲೆ ಹಾಯಿಸಿ ಎತರಿಸಲಾಯಿತು. 2೯ 
ದಿನಗಳಲ್ಲಿ ಶೇಕಡ 80ರಷ್ಟು ಕೆಲಸ ಮುಗಿದಿದ್ದು, 
ಇದರ ಕೊನೆಯ ಭಾಗವಾಗಿ ಏರಿಯ ಮಣ್ಣನ್ನು ಸಮಗೊಳಿಸಬೇಕಿದೆ. ಇದಕ್ಕೆ ಮಣ್ಣು 
ಸರಿಯಾಗಿ ಕೂತು ಪಕ್ತವಾಗುವವರೆಗೆ ಕಾಯಬೇಕಿದೆ... ಮುಂದಿನ ದಿನಗಳಲ್ಲಿ 
ಅನ್ಯಕಲಸಗಳಾದ ಫಲಕ ಅಡವಳಿಕೆ, ಗಿಡಗಳನ್ನು ನೆಡುವುದು, ತ್ಯಾಜ್ಯ ಸ೦ಗ್ರಹವಾಗದಂ೦ತೆ 
ವಿರ್ವಹಿಸುವುದು ಮುಂತಾದವು ಬಾಕಿಯಿವೆ. 


16 ಕಾನನ ನಿಪ್ಪಲ್‌ 202] ಒಗದಯಗಯಯಯಯಯೀಗಯಯಯೀಯೃ್ರ್ಷಗಯೃಯೃದೇಗಯೃೆಯೃಯೃಗ!!ಗ 


ನಾವು ಚಿಕ್ಕಂದಿನಲ್ಲಿ ಆಟ ಆಡಿದ ಕೆರೆ ಬಯಲು, ದನ-ಕರುಗಳಿಗೆ ನೀರುಣಿಸಿ, 
ಸುತ್ತಲಿನ ಮರಗಳಿಂದ ನೆರಳು ದಕ್ಕಿಸುತ್ತಿದ್ದ ಕೆರೆಗಳು ಇನ್ನು ಕೇವಲ ನೆನಪಾಗಿ ಉಳಿಯುವ 
ಮೊದಲು ನಮ್ಮ ಊರ ಕರೆಗಳ ಸಂರಕ್ಷಣೆಯ ಮತ್ತು ಉದ್ದಾರ ಕಲಸವನ್ನು ನಾವು 
ಹೊರಬೇಕಾಗುತ್ತದೆ. ನಮ್ಮ ಪಾಲಿನ ಕೆರೆಗಳು ಮು೦ದಿನ ದಿನಗಳಲ್ಲಿ ಭೂಕಬಳಿಕೆದಾರರಿಗೆ 
ಸಿಕ್ಕು ಮಾಯವಾಗುವ ಅಥವಾ ಕಲುಪಿತವಾಗುವ ಮೊದಲೇ ಅವುಗಳ ಸ೦ರಕ್ಷಣೆ ಮಾಡಿ 
ಪುನಃಶ್ಚೇತನಗೊಳಿಸುವುದು ಅತ್ಯಗತ್ಯ. ಪ್ರಾಣಿಗಳ ಬಾಯಾರಿಸಿ, ಬಳಲಿಸಿ, ಪಕ್ಷಿಗಳ 
ಅವಾಸಕ್ಕೆ ಕೊಳ್ಳಿ ಇಟ್ಟು ಎಲ್ಲವನ್ನು ಇಲ್ಲದಾಗಿಸುವ ಮುನ್ನ ಕೆರೆ ಇತರ ಪ್ರಾಣಿಗಳ 
ಹಿತರಕ್ಷಣೆಯೇ ನಮ್ಮ ರಕ್ಷಣೆ ಮತ್ತು ಹೊಣೆ ಎಂದು ಅರಿತುಕೊಂಡು ಕಾರ್ಯ 
ವಿರತವಾಗಬೇಕಿರುವುದು ಇಂದಿನ ಅವಶ್ಯಕತೆ. ಇದು ಮುಂದುವರಿಯುವುದು ಅಥವಾ 
ಕೊನೆಗೊಳ್ಳುವುದು ನಮ್ಮ ಕೃಯಲ್ಲೇ ಇದೆ. ನಮ್ಮ ಕೆರೆಗಳ ಸ೦ರಕ್ಷಣೆಯ ಮಾತು ಬ೦ದಾಗ 
ನಮ್ಮ ನಡವಳಿಕ ಹೇಗಿರಬೇಕು... ಎ೦ಬುದಕ್ಕ ನಾವೆಲ್ಲರೂ ಬೇರೊಬ್ಬರಿಗೆ 
ಮಾದರಿಯಾಗಬೇಕಂ೦ಬುದು ನಮ್ಮ ಆಶಯ. 


ಕೆರೆ-ಕು೦ಟೆಗಳನ್ನು ಉಳಿಸಿಕೊಳ್ಳುವುದರಿ೦ದ ಕುಡಿಯುವ ನೀರಿನ ಅಬಾಧತೆ, 
ಅಕಾಲಿಕ ಮಳೆ, ಅಂತರ್ಜಲದ ಕ್ಲೀಣತೆ ಮತ್ತಿತರ ತೊಂದರೆಗಳು ಕಡಿಮೆಯಾಗುತ್ತವೆ. 
ಭೂಕಬಳಿಕೆದಾರರ ದುರಾಸೆಯ ಕೈಗಳನ್ನು ಕಟ್ಟಿಹಾಕಲು ನಾವು ಸಾರ್ವಜನಿಕರು ಕೆರೆಯ 
ಸಮರ್ಪಕ ನಿರ್ವಹಣೆಯ ಜವಾಬ್ದಾರಿಯನ್ನು ಕೈಗೆತಿಕೊಳ್ಳುವ ನಿಟ್ಟೆನಲ್ಲಿ ಕಾರ್ಯ 
ಪುವೃತ್ತರಾಗೋಣ. 


ಲೇಖನ: ರಾಕೇಶ್‌ ಆರ್‌. ವಿ. 
ಬೆಂಗಳೂರು ಜಿಲ್ಲೆ 


4.1% HLA 


| ವಿವಿ ಅಂಕಣ 


WR ೦.1೦೧ ೪ರ) ಣಗ ಗಿ 7ರ್ಣೆ 
ಗಿ ಬಂದ ಮರಣಂ! 


ಆಗತಾನೆ ತರಗತಿ ಮುಗಿಸಿ ಕಾರಿನ ಬಳಿ ಬ೦ದ ನಾನು, ಬಂದೊಡನೆ "ಯಾಕ್ಲಾ ಚನ್ನ... 
ಸುಸ್ತಾಗಿರೋ ಹಂ೦ಗಿದ್ಯಾ ಕಾರು ಓಡಿಸ್ಲಾ.." ಎ೦ದೆ. ಅದಕ್ಕವನು "ಸುಸ್ತೇವಿಲ್ಲಾ ನಿದ್ದೆ ಮಾಡಿ 
ಎದ್ದೆ ಅಷ್ಟೇ..." ಎಂದ. ಸರಿ ಎಂದು ನಾನು ಮತ್ತು 'ಮದ' ಕಾರನ್ನೇರಿ ಹೊರಟೆವು. 
ಚನ್ನ(ಅಲಿಯಾಸ್‌ ಚನ್ನೇಗೌಡ), ಮದ(ಅಲಿಯಾಸ್‌ ಪ್ರಸನ್ನ) ಮತ್ತು ನಾನು ಚಿಕ್ಕಂದಿನಲ್ಲಿ 
ಒಟ್ಟಿಗೆ ಓದಿದವರು. ಚನ್ನ ನಮ್ಮ 'ಮಾಡೂ ಪ್ರಾಜೆಕ್ಟ್‌' ಕಾರಿನ ಚಾಲಕನಾಗಿ ಕೆಲಸ 
ಮಾಡುತ್ತಿದ್ದಾನೆ. ಮದ ಆ ದಿನ ನಮ್ಮ ಜೊತೆ ತರಗತಿಗೆ ಸ್ವಯಂ೦ಸೇವಕನಾಗಿ ಬಂದಿದ್ದ. 
ತರಗತಿ ಮುಗಿಸಿ, ಇನ್ನೊಂದು ಶಾಲೆಯಲ್ಲಿದ್ದ ನನ್ನ ಅಕ್ಕನನ್ನು ಕಾರಿಗೇರಿಸಿಕೊ೦ಡು 
ಆಶ್ರಮಕ್ಕೆ ಹೊರಡಬೇಕಿತ್ತು. ದಾರಿಯಲ್ಲಿ ಊಟಕ್ಕೆಂದು ಕನಕಪುರದಲ್ಲಿ ನಿಲ್ಲಿಸಿದೆವು. ನಮಗೆ 
ಅಷ್ಟಾಗಿ ಹೋಟೆಲ್‌ ಊಟ ಹಿಡಿಸುವುದಿಲ್ಲ. ಹಾಗಾಗಿ ಸುಮಾರು ಸಂಶೋಧನೆ ಮತ್ತು 
ಹಲವರ ಸಲಹೆಯ ಬಳಿಕ ಮನೆಯ ಊಟದ ಹಾಗೆ ಮಾಡುವ 'ಅಜ್ಜಿ ಮನೆ' ಎಂದು ನಾವೇ 
ಹೆಸರಿಟ್ಟುಕೂ೦ಡ ಜಾಗದ ಬಳಿ ಹೋಗಿ ಊಟಿ ಮಾಡುತ್ತಿದ್ದೆವು. ಎರಡು ಚಪಾತಿ, ಒಂದು 
ರೈಸ್‌, ಒಂದೂವರೆ ವಡೆ ಮತ್ತು ಒಂದು ಲೋಟ ಮಜ್ಜಿಗೆ ಕುಡಿದ ಚನ್ನ. ಹೊಟ್ಟೆ ಹಸಿವು 
ದೂರಾದ ಚನ್ನನರಿಗೆ ತಲೆ ಚನ್ನಾಗಿ ಕೆಲಸಮಾಡಿತು ಎನಿಸುತ್ತದೆ, ತಟ್ಟನೆ ಮನೆಗೆ ಈರುಳ್ಳಿ 
ತೆಗೆದುಕೊ೦ಡು ಹೋಗಬೇಕೆ೦ಬುದನ್ನು ನೆನಪಿಸಿಕೊ೦ಡು, ಗಾಡಿಯ ಕೀ ನನ್ನ ಕೈಲಿಟ್ಟು 
"ದಾರಿಗೆ ಬಾ, ನಾನು ಈರುಳ್ಳಿ ತಗೊಂಡ್‌ ಬರ್ತೀನಿ" ಎಂದು ಹೊರಟ. ನಾವೂ ಊಟ ಮುಗಿಸಿ 
ಗಾಡಿ ಹತ್ತಿ, ಮುಖ್ಯ ರಸ್ತೆಗೆ ಬ೦ದು ಕಪ್ಪು ಪ್ಲಾಸ್ಟಿಕ್‌ ಕವರ್‌ ಹಿಡಿದಿದ್ದ ಚನ್ನನನ್ನು 
ಕಾರಿಗೇರಿಸಿಕೊ೦ಡು ಹೊರೆಟೆವು. ಹತ್ತಿದೊಡನೆ ಚನ್ನ "ಬೈಕ್‌ ಗೆ ಪೆಟ್ರೋಲ್‌ ತಗೋಬೇಕು 


| 18 ಕಾನನ - ಏಪ್ರಿಲ್‌ 2021... | 


ಮುಂದೆ ನಿಲ್ಲಪ್ಪ”" ಎಂದ. ಸ್ವಲ್ಪ ಮುಂದೆ ಹೊರಟು ಸಿಕ್ಕ ಪೆಟ್ರೋಲ್‌ ಬಂಕ್‌ ಬಳಿ ನಿಲ್ಲಿಸಿ, 
ಪೆಟ್ರೋಲ್‌ ಹಾಕಿಸಿಕೊಂಡು ಇನ್ನೇನು  ಹೊರಡಬೇಕೆನ್ನುವಷ್ಟರಲ್ಲಿ. ಕಾರನ್ನ 
ಸಮೀಪಿಸುತ್ತಿದ್ದ ಚನ್ನ "ಮಂಜಣ್ಣ ಕೇಳಿದ್‌ ತಕ್ಷಣ ಕೂಟ್ಕಾಗ್ಗೆ ನಾನ್‌ ಅನ್ಕೊಬೇಕಿತ್ತು” 
ಎಂದ. ಯಾಕೆ ಇವನು ಎನೆನೋ ಒಬ್ಬನೆ ಗೊಣಗುತ್ತಾ ಬರುತ್ತಿದ್ದಾನಲ್ಲಾ ಎನಿಸಿತು. ಬಾಟಲ್‌ 
ಅನ್ನ ಗುರುಗುಟ್ಟುತ್ತಾ ಬರುತ್ತಿದ್ದ ಚನ್ನನನ್ನು ಕಂಡ ನಮಗೆ ವಾಸ್ತವ ತಿಳಿಯಲು ಹೆಚ್ಚು 
ಸಮಯ ಹಿಡಿಯಲಿಲ್ಲ. ಯಾವುದನ್ನೂ ದಾರಾಳವಾಗಿ ಕೊಡದ ಅಂಗಡಿ ಮಂಜಣ್ಣ ಚನ್ನ 
ಪೆಟ್ರೋಲ್‌ ಗೆ ಬಾಟಲ್‌ ಕೇಳಿದ ತಕ್ಷಣ ಈ ಸೋರುವ ಬಾಟಲ್‌ ಕೊಟ್ಟೆದ್ದ. ಸರಿ ಇನ್ನೇನು 
ಮಾಡುವುದು, ಒಂದು ಪ್ಲಾಸ್ಟಿಕ್‌ ಕವರ್‌ ಹಾಕಿಕೊಂಡು ಹೋಗೋಣವೆ೦ದರೆ ನಮ್ಮ 
ಕಾರಿನಲ್ಲಿ ಒಂದೂ ಕವರ್‌ ಇಲ್ಲ. ಆದರೆ ನಮ್ಮ ಜನ ಎಷ್ಟು ಪ್ಲಾಸ್ಟಿಕ್‌ ಬಳಸುತ್ತಾರೆ೦ದರೆ 
ಕವರ್‌ ಹುಡುಕುವಲ್ಲಿ ನಮಗೇನು ಕಷ್ಟವಾಗಲಿಲ್ಲ. ಹೊರಗೆ ಕಣ್ಣಾಡಿಸಿದೊಡನೆ ಎರಡು 
ಮೂರು ಕವರ್‌ ಗಳು ಕಾಣಿಸಿತು. ಆದರೆ ಹತ್ತಿರ ಹೋಗಿ ನೋಡಿದರೆ ಅವು ಚಿಕ್ಕದಾಗಿದ್ದವು. 
ನಮ್ಮ ಕ್ಯಾನ್‌ ಅದರಲ್ಲಿ ತೂರುವಂತಿರಲಿಲ್ಲ. ನಮ್ಮ ಈ ಸರ್ಕಸ್ಸನ್ನೆಲ್ಲಾ ನೋಡುತ್ತಿದ್ದ 
ಒಬ್ಬ ಕರುಣಾಮಯಿ ಭಾರತದ ಪ್ರಜೆ ಕೇಳಿದ "ಏನಾಯ್ತು? ಏನ್ಬ್ಸೇಕು?” ಸುಮ್ಮನೆ ಕೂತು 
ಕಾಲ ಕಳೆಯುತ್ತಿದ್ದ ಅವನ ಈ ತೆವಲಿನ ಪ್ರಶ್ನೆಗಳಿಗೆ ಉತ್ತರಿಸುವ ಮನಸ್ಸು ನನಗಿರಲಿಲ್ಲ. 
ಅಷ್ಟರಲ್ಲಿ ಚನ್ನನೇ ಬ೦ದು ಅವನ ಕಥೆ ವಿವರಿಸಿದ. ಅದಕ್ಕವನು ಅಲ್ಲೇ ಇದ್ದ ಅವನ 
ಮನೆಯ ಬಳಿ ಹೋಗಿ ಮನೆಯಲ್ಲಿದ್ದ 5ಲೀ ಕ್ಯಾನ್‌ ಅನ್ನು ತಂದು ಚನ್ನನಿಗೆ ಕೊಡಲು ಅಲ್ಲೇ 
ಕೆಲಸ ಮಾಡುತ್ತಿದ್ದ ಒಬ್ಬನಿಗೆ ಹೇಳಿದನಾದರೂ, ಅವನು ಹೋಗಿ ಬರಲು ಒಪ್ಪಲಿಲ್ಲ. 
ಇದರಿಂದ ಕಲಸವಾಗುವುದಿಲ್ಲ ಎಂದು ಕಾರಿನ ಬಳಿ ಹೋಗಿ ಈರುಳ್ಳಿ ತೆಗೆದು ಹೊರಗಿಟ್ಟು, 
ಆ ಕವರನ್ನು ಹಾಕಿದೆವು. ಇನ್ನೇನು ಸೋರುತ್ತಿದ್ದ ಪೆಟ್ರೋಲ್‌ ತಕ್ಕಾವಿಗೆ ಪರಿಹಾರ 
ಹುಡುಕಾಯಿತು ಎನ್ನುವಷ್ಟರಲ್ಲಿ. ಆ ಕವರಿನಿಂದಲೂ ಪೆಟ್ರೋಲ್‌ ಸೋರಲು 
ಶುರುವಾಯಿತು. ಅಷ್ಟರಲ್ಲಿ ಕವರ್‌ ಹುಡುಕಲು ಹೋಗಿ ಒಂದೆರೆಡು ತೂತಾಗಿದ್ದ ಕವರ್‌ 
ಹಿಡಿದು ತ೦ದ ಪ್ರಸನ್ನನ ಪ್ರಸನ್ನತೆ, ಕವರ್‌ ಹಾಕಿದ್ದರೂ ಸೋರುತ್ತಿರುವ ಪೆಟ್ರೋಲ್‌ ಕ೦ಡು 
ಮಾಯವಾಯಿತು. ಸರಿ ಇಲ್ಲೇ ಇದ್ದರೆ ಕೆಲಸವಾಗುವುದಿಲ್ಲ ಮುಂದೆ ದಾರಿಯಲ್ಲಿ 
ಯಾವುದಾದರೂ ನೀರಿನ ಬಾಟಲಿ. ದೊರೆತರೆ ಅದಕೆ ಈ ಪೆಟ್ರೋಲ್‌ 
ವರ್ಗಾಯಿಸೋಣವೆ೦ದು ನಾನು, ಮದ, ಚನ್ನ ಮತ್ತು ನನ್ನ ಅಕ್ಕನ ಚರ್ಚೆಯಲ್ಲಿ 
ಒಮ್ಮತವಾಗಿ ತೀರ್ಮಾನಿಸಲಾಯಿತು. ಗಾಡಿ ಹತ್ತಿ ಹೊರೆಟೆವು. 


“ಅಲ್ಲಿ ಕೂತಿದ್ದೊೋನು ಹೇಳ್ತ ಕಲ, 5ಲೀ ಕ್ಯಾನ್‌ ಮನೆಲೈತೆ ತಗೊ೦ಡ್‌ ಬಂದು ಕೊಡು 
ಅಂತ. ಆ ಬಡ್ಡೈದ ತಂದು ಕೂಡ್ಜೇ ಹೋದ" ಎಂದು ಸುರಿಯುತ್ತಿರುವ ಕ್ಯಾನ್‌ ಕಂಡು ಚನ್ನ 
ಗೊಣಗುತ್ತಿದ್ದ. ಸಚಿನ್‌ ತೆ೦ಡೂಲ್ಕರ್‌ ನ ನೂರನೇ ಸೆಂಚುರಿಯಂತೆ ನೂರರ ಗಡಿ ಹತ್ತಿರವೇ 
ಇದ್ದ ಪೆಟ್ರೋಲ್‌ ಬೆಲೆ ಕಂಡು ಚನ್ನ ಈಗಾಗಲೇ ಒಳಗೇ ಉರಿದುಕೊ೦ಡಿದ್ದ. ಜೊತೆಗೆ ಹನಿ 
ಹನಿಯಾಗಿ ಸುರಿಯುತ್ತಿರುವ ಈ ಪೆಟ್ರೋಲ್‌ ಕ್ಯಾನ್‌ ನೋಡುತ್ತಿದ್ದರೆ, ಒಂದೊಂದು ಹನಿ 
ಪೆಟ್ರೋಲ್‌, ಒಂದೊಂದು ರಕ್ತದ ಹನಿಯ ರೀತಿಯಲ್ಲಿ ಕಾಣುತ್ತಿತ್ತೇನೋ ಅವನಿಗೆ. ಅವನಿಗೆ 
ಮಾತ್ರವಲ್ಲ ಪೆಟ್ರೋಲ್‌ ಹಾಕಿಸುವ ಎಲ್ಲಾ ಮಧ್ಯ ವರ್ಗದ ಜನರಿಗೆ ಹೀಗೆ ಅನಿಸುತ್ತದೆ 
ಅಲ್ಲವೇ? ಲೆಕ್ಕ ಹಾಕಿದರೆ 1000 ಮಿ.ಲೀ ಪೆಟ್ರೋಲ್‌ ಗೆ 100 ರೂ ಆದರೆ ಒಂದೊಂದು 1 


ಮಿ.ಲೀ. ಗೆ 1 ಪೈಸೆ ಎಂತಾಯಿತು. ಕಣ ಕಣದಲ್ಲೂ ದೇವವಿದ್ದಾನೆ ಎ೦ಬ ಮಾತನ್ನು ಇಲ್ಲಿ 
ಹನಿ ಹನಿಯಲ್ಲಿಯೂ ಕುಬೇರವಿದ್ದಾನೆ ಎನ್ನಬಹುದೇನೋ! ಅದಕ್ಕೇ ಇರಬೇಕು ಪೆಟ್ರೋಲ್‌- 
ಡೀಸೆಲ್‌ ಗಳಿಗೆ ದ್ರವ ರೂಪದ ಚಿನ್ನ ಎನ್ನುವುದು. ಹೇಳುತ್ತಾ ಹೋದರೆ ಇ೦ತಹ ವ್ಯಥೆಯ 
ಕಥೆಗಳು ಬಹಳಷ್ಟಿವೆ. 


ವಾಪಾಸ್‌ ನಮ್ಮ ಕಥೆಗೆ ಬಂದರೆ, ಗಾಡಿಯಲ್ಲಿ ಹೋಗುವಾಗ ಇಷ್ಟು ದಿನ 
ಸಂಗೀತವನ್ನು ಸವಿಯುತ್ತಲೋ, ಅಕ್ಕ ಪಕ್ಕದ ಹೊಸ ಕಟ್ಟಡಗಳ ಬಗ್ಗೆಯೋ ಅಥವಾ ರಸ್ತೆ 
ಕಾಮಗಾರಿಗಳ ತೆಗಳುತ್ತಲೋ ಹೋಗುತ್ತಿದ್ದ ನಾವು ಅಂದು ನಮ್ಮ ಎಲ್ಲಾ ಏಕಾಗ್ರತೆಯನ್ನು 
ಕೇವಲ ಬಿಸಾಡಿದ್ದ ಖಾಲಿ ಬಾಟಲಿಯನ್ನು ಹುಡುಕಲು ನಿರ್ದೇಶಿಸಿದೆವು. ಸ್ವಲ್ಪ ದೂರ 
ಬಂದಂತೆ ಬಾಟಲಿಗಳು ಕಾಣದಾಗಿ 'ಅರೇ... ಪರವಾಗಿಲ್ಲವಲ್ಲ, ನಮ್ಮ ಸುತ್ತಮುತ್ತ ಇಷ್ಟು 
ಪ್ಲಾಸ್ಟಿಕ್‌ ಮುಕ್ತ ಪ್ರದೇಶವಿದೆಯಲ್ಲಾ' ಎಂದು ಮನದಲ್ಲಿ ಅ೦ದುಕೊಳ್ಳುವಷ್ಟರಲ್ಲಿ 2 
ಲೀಟರ್‌ ನೀರಿನ ಬಾಟಲಿಯೊಂ೦ದು ಕಣ್ಣಿಗೆ ಬಿತ್ತು. ಪಕ್ಕದಲ್ಲೇ ಇನ್ನೆರಡು 1 ಲೀಟರ್‌ 
ಬಾಟಲಿಗಳು ಕಂಡವು. ಒಟ್ಟು 4 ಲೀಟರ್‌ ಆದಂತಾಯಿತು. ಆದರೆ ನಮ್ಮ ಬಳಿ ಇದ್ದದ್ದು 5 
ಲೀಟರ್‌ ಪೆಟ್ರೋಲ್‌. ಇಷ್ಟು ಸಿಕ್ಕ ಮೇಲೆ ಇನ್ನೊಂದು ಬಾಟಲಿ ಸಿಗುವುದಿಲ್ಲವೆ? ಎಂದು 
ನಿಮ್ಮ ಹಾಗೆ ನಾವೂ ಅಂದುಕೊಂಡೆವು. ಆದರೆ ದುರಾದೃಷ್ಟವೆಂದರೆ ಬಾಟಲಿ ಸಿಗಲಿಲ್ಲ. 
'ಛೇ. . ಇನ್ನೊಂದೇ ಬಾಟಲ್‌ ಇದ್ದಿದ್ದರೇ' ಎ೦ದು ಕೊಳ್ಳುತ್ತಿರುವಾಗ ಮದ ಎರಡು ಅರ್ಧ 
ಲೀಟರ್‌ ಬಾಟಲಿಗಳ ಹಿಡಿದು ಆರ್‌ ಸಿ ಬಿ ಕಪ್‌ ಗೆದ್ದಷ್ಟು ಸಂಭ್ರಮದಲ್ಲಿ ಬರುತ್ತಿದ್ದ. ಆದರೆ 
ಆ ಬಾಟಲಿಗಳು ಹೆಚ್ಚು ಸುಗಂಧ ಬೀರುತ್ತಿದ್ದುದರಿ೦ದ ಅವನ್ನು ಉಪಯೋಗಿಸಲು ಆಗಲಿಲ್ಲ. 
ಮತ್ತೆ ಹುಡುಕಾಟ ನಡೆಸಿ ಇನ್ನೊ೦ದು ಬಾಟಲಿ ತ೦ದು ಹುಷಾರಾಗಿ ಪೆಟ್ರೋಲ್‌ ಅನ್ನು 
ವರ್ಗಾಯಿಸಲಾಯಿತು. ಬಿಸಿಲೆ೦ದರೆಯೇ ಸೂರ್ಯನಿಗಿಂತ ಬಿಸಿಯಾಗುತ್ತಿದ್ದ ನನ್ನಕ್ಕ 
ಅಂದು ಮಾತ್ರ ಅದು ಹೇಗೆ ರಸ್ತೆ ಬದಿಯಲ್ಲಿಯೇ ಕೂತು ತಾಳೆಯಿ೦ದ, ಆ ಬಿಸಿಲಿನಲ್ಲಿ 5 
ಲೀಟರ್‌ ಪೆಟ್ರೋಲ್‌ ವರ್ಗಾಯಿಸಿದಳು ಎ೦ಬುದು ಈಗಲೂ ನನಗೆ ಕಾಡುತ್ತಿರುವ ಯಕ್ಷ 
ಪ್ರಶ್ನೆ! 


ಚಿಕ್ಕಂದಿನಲ್ಲಿ ಕ್ರಿಕೆಟ್‌ ಆಡುವಾಗ ಚೆ೦ಡು ಕಳೆದುಹೋದರೆ ಹುಡುಕಲು ಹೋಗುವ 
ನಮಗೆ ಎಲ್ಲಿ ನೋಡಿದರೂ ಚೆ೦ಂಡೇ ಕಾಣುವ ಹಾಗೆ ಆಗುತ್ತಿತ್ತು. ಇಂತಹ ಅನುಭವ 
ನಿಮಗೂ ಆಗಿರಬಹುದು. ಹಾಗೆಯೇ ಈ ವೀರಿನ ಬಾಟಲಿಗಳು, ಮುಂದೆ ಸಾಗುವಾಗ 
ದಾರಿಯಲ್ಲಿ ಎತ್ತ ಕಣ್ಡಾಯಿಸಿದರೂ ಒಂದು ಬಾಟಲ್‌ ಅಥವಾ ಪ್ಲಾಸ್ಟಿಕ್‌ ಕವರ್‌ ಕಣ್ಣಿಗೆ 
ಕಂಡೇ ಇತ್ತು. ದಿನನಿತ್ಯ ನಾವು ಇನ್ನೆಷ್ಟು ಪ್ಲಾಸ್ಟಿಕ್‌ ಬಳಸಿದರೆ ಹೀಗೆ ಹೆಜ್ಜೆ ಹೆಜ್ಜೆಗೂ 
ಪ್ಲಾಸ್ಟಿಕ್‌ ವಸ್ತುಗಳಿಂದ ಇಡೀ ಭೂಮಿಯನ್ನು ಸಿ೦ಗರಿಸಿರಬಹುದು ಎಂಬ ಊಹ್‌ ಹಾಗೆ 
ತಲೆಯಲ್ಲಿ ಹಾದುಹೋಯಿತು. ಹಿಂದಿನ ಯಾವುದೋ ಒಂದು ವಿ ವಿ ಅಂಕಣದ 'ಪ್ಲಾಸ್ಟಿಕ್‌ 
ಪ್ರಪಂಚ' ದಲ್ಲಿ ವಿವರಿಸಿರುವ ಹಾಗೆ ನಾವು ದಿನ ನಿತ್ಯ ಬಳಸುವ ಸಾವಿರಾರು ಟನ್‌ ಪ್ಲಾಸ್ಟಿಕ್‌ 
ಪ್ರತೀ ದಿನ ಸಮುದ್ರ ಸೇರುತ್ತಿದೆ. ಇದರಿಂದ ಅಲ್ಲಿನ ಸಾವಿರಾರು ಜಲಚರಗಳ 
ಮಾರಣಹೋಮವೇ ನಡೆಯುತ್ತಿದೆ. ಇಷ್ಟೇ ಎಂದು ತಿಳಿದರೆ ಅದು ನಮ್ಮ ಮೂರ್ಪ್ಯತನ. 
ನಾನೂ ನಿಮ್ಮ ಹಾಗೆ ನಾವು ಬಳಸಿ ಬಿಸಾಡುವ ಪ್ಲಾಸ್ಟಿಕ್‌ ಹೆಚ್ಚ೦ದರೆ ನಮ್ಮ ಸುತ್ತ-ಮುತ್ತಲ 


20 ಕಾನನ ನಿಪ್ಪಲ್‌ 202] ಒಒಯದಗಯದಗದಯದಯದಯಯಯಗಯಯಯಗಯಗಯೃಗೆಯ!! 


ಪರಿಸರ ಹಾಳು ಮಾಡಬಲ್ಲವು ಎಂದು ತಿಳಿದಿದ್ದೆ. ನಂತರ ನನ್ನ ಊಹೆಗೂ ಮೀರಿದಷ್ಟು 
ಪ್ಲಾಸ್ಟಿಕ್‌ ಸಮುದ್ರ ಸೇರಿ ಎಷ್ಟೋ ಪ್ರಾಣಹಾವಿಗೆ ಕಾರಣವಾಗಿದೆ ಎಂದು ಸ್ವಲ್ಪ 
ಸಂಶೋಧನಾ ಪ್ರಬ೦ಧಗಳನ್ನು ಓದಿದ ಬಳಿಕ ತಿಳಿಯಿತು. ಆದರೆ ಇದೀಗ ತಿಳಿದ 
ಸುದ್ದಿಯೆಂದರೆ ಕೇವಲ ನೀರಿನ ಸಮುದ್ರದಲ್ಲಿ ಅಲ್ಲದೇ, ಮರಳಿನ ಸಮುದ್ರವಾದ 
ಮರುಭೂಮಿಗಳಲ್ಲೂ ಪ್ಲಾಸ್ಟಿಕ್‌ ನ ಉಪದ್ರವ ಶುರುವಾಗಿದೆಯಂತೆ. ಅಂದರೆ ಈಗ 
ಶುರುವಾಗಿದೆ ಎಂದಲ್ಲ, ಈಗೀಗ ಹೆಚ್ಚಾಗಿ ಬೆಳಕಿಗೆ ಬರುತ್ತಿದೆ. ಅದಕ್ಕ ಒಂದು 
ಉದಾಹರಣೆಯೇ ಇಲ್ಲಿ ಹೇಳಲು ಹೊರಟಿರುವ ವಿಷಯ. ಹೌದು ದುಬೈನ ಹೊರಗಿನ 
ಮರುಭೂಮಿಯಲ್ಲಿ ಪ್ಲಾಸ್ಟಿಕ್‌ ಎಷ್ಟು ಹೆಚ್ಚಾಗಿದೆ ಎಂದರೆ ಅಲ್ಲಿನ 100 ಒ೦ಟೆಗಳಲ್ಲಿ 1 
ಒಂಟೆ ಪ್ಲಾಸ್ಟಿಕ್‌ ಅನ್ನು ಆಹಾರವೆಂದು ತಿಳಿದು, ತಿಂದು ಸಾಯುತ್ತಿದೆಯಂತೆ. 


© ULRICH WERNERY 


ಪ್ಲಾಸ್ಟಿಕ್‌ ಮತ್ತು ಮಾಲಿನ್ಯದ ಬಗ್ಗೆ ಸಂಶೋಧನೆ ಮಾಡುತ್ತಿದ್ದ ಮಾರ್ಕಸ್‌ ಎರಿಕ್ಸನ್‌ 
ಎ೦ಬ ವಿಜ್ಞಾನಿಗೆ ಅರೇಬಿಯನ್‌ ಮರುಭೂಮಿಯಲ್ಲಿ ಅಲ್ರಿಚ್‌ ವರ್ನರಿ ಎನ್ನುವ ಒಂಟೆ 
ತಜ್ನನ ಪರಿಚಯವಾಗುತ್ತದೆ. ಹೀಗೆ ತನ್ನ ಸಂಶೋಧನೆಯ ಬಗ್ಗೆ ಮಾತನಾಡುವಾಗ ಅಲ್ರಿಜ್‌ 
'ನೀನು ಇಲ್ಲಿ ಪ್ಲಾಸ್ಮಿಕ್‌ ನೋಡಬೇಕೆ? ಹಾಗಿದ್ದರೆ ಬಾ ನನ್ನ ಜೊತೆ' ಎ೦ದು ಹೇಳುತ್ತಾ 
ಮಾರ್ಕಸ್‌ ನನ್ನು ಕರೆದುಕೂ೦ಡು ಮರಳಿನ ಸಮುದ್ರದ ಕಡೆಗೆ ಹೊರಡುತ್ತಾರೆ. ಸ್ವಲ್ಪ ದೂರ 
ನಡೆಯುವಷ್ಟರಲ್ಲಿ ಅವರಿಗೆ ಒಂಟೆಯ ಅಸ್ತಿಪ೦ಜರವೊ೦ದು ಮರಳಲ್ಲಿ ಹುದುಗಿರುವುದು 
ಕಾಣುತ್ತದೆ. ತಡ ಮಾಡದೆ ಮರಳನ್ನು ತೆಗೆದು ನೋಡಿದ ಮಾರ್ಕಸ್‌ ಗೆ ಅಚ್ಚರಿಯೊಂ೦ಂದು 
ಕಾಯುತ್ತಿತ್ತು. ಅಚ್ಚರಿಗೆ ಕಾರಣ ಒಂಟೆಯ ಹೊಟ್ಟೆಯಲ್ಲಿ ದೊರೆತ ಪ್ಲಾಸ್ಟಿಕ್‌. ಅಲ್ಲಿದ್ದ 
ಮೀಡಿಯಮ್‌ ಗಾತ್ರದ ಸೂಟ್‌ ಕೇಸ್‌ ನಷ್ಟು ಪ್ಲಾಸ್ಟಿಕ್‌ ಒಂಟೆಯ ಹೊಟ್ಟೆ 
ಭಾಗದಲ್ಲಿರುವುದು ಕಂಡಮೇಲೂ ಒಂಟೆಯ ಸಾವಿಗೆ ಕಾರಣವೇನೆಂದು ಹೇಳಬೇಕಿಲ್ಲ 
ಎಂದನಿಸುತ್ತದೆ. “ಒಂಟೆಯ ಹೊಟ್ಟೆಯಲ್ಲಿ ಅಷ್ಟು ಪ್ಲಾಸ್ಟಿಕ್‌ ಕಂಡು ನಾನು 
ದಿಗ್ಬಾ೦ತನಾದೆ" ಎನ್ನುತ್ತಾರೆ ಮಾರ್ಕಸ್‌. ಅವರು ದುಬೈನ ಒಂದು ಸಂಶೋಧನಾ 
ಕೇಂದ್ರದಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು, 2008ರ ಆಚೆಗಿನ ಸುಮಾರು 30,000 ಸತ್ತ 


ಒಂಟೆಗಳನ್ನು ಪರೀಕ್ಷಿಸಿದ್ದಾರೆ. ಅವುಗಳಲ್ಲಿ 300 ಒಂಟೆಯ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್‌ 
ತುಂಬಿತ್ತು. ಅಂದರೆ 100 ಒ೦ಟೆಗಳಲ್ಲಿ 1 ಒಂಟೆ ಪ್ಲಾಸ್ಟಿಕ್‌ ಸೇವಿಸಿಯೇ ಸಾಯುತಿದೆ 
ಎ೦ದಾಯಿತು. 


ಒ೦ಟೆಗಳು ಆಹಾರವೆಂದುಕೊಂಡು 
ಸೇವಿಸುವ ಈ ಪ್ಲಾಸ್ಟಿಕ್‌ ಜೀರ್ಣವಾಗದೆ 
ಹೊಟ್ಟೆಯಲ್ಲಿ ಹಾಗೆಯೇ ಉಳಿದುಬಿಡುತ್ತವೆ. 
ಇವುಗಳನ್ನು ವಿಜ್ಞಾನ ಭಾಷೆಯಲ್ಲಿ 
'ಪಾಲಿಬೆಹಾರ್ಸ್‌  (0೦//06208/59)' ಎನ್ನುವರು. 
ಇವುಗಳು ಬಹಳ ಅಪಾಯಕಾರಿ. ಏಕಂದರೆ 
ಜೀರ್ಣವಾಗದೇ ಹೊಟ್ಟೆಯಲ್ಲಿ ಉಳಿಯುವ 
ನು ಟು ಇವುಗಳಿಂದ ಹೊಟ್ಟೆ ಯಾವಾಗಲೂ ತುಂಬಿರುವ 
ಹಾಗೆ ಒ೦ಟೆಗಳಿಗೆ ಭಾಸವಾಗುತ್ತವೆ. ಇದರಿ೦ದ ಹೊಟ್ಟೆಗೆ ಆಹಾರ ಹೋಗದೇ ಇದ್ದರೂ 
ಅವುಗಳಿಗೆ ಹಸಿವಾಗುವುದಿಲ್ಲ. ಇದರ ಪರಿಣಾಮ ಅವುಗಳು ಊಟ ಮಾಡದೇ ದಿನೇ ದಿನೇ 
ಕ್ಷೀಣಿಸುತ್ತಾ ಹಸಿವನ್ನು ತಿಳಿಯದೇ ಕೊನೆಯುಸಿರೆಳೆಯುತ್ತವೆ. ಅಷ್ಟೇ ಅಲ್ಲದೇ ಈ ಪ್ಲಾಸ್ಟಿಕ್‌ 
ಗಳು ವಿಷಕಾರಿ ರಾಸಾಯವಿಕಗಳನ್ನೂ ಹೊರಬಿಡುತ್ತವೆ. ಜೊತೆಗೆ ಅಪಾಯಕಾರಿ 
ಬ್ಯಾಕ್ಟೀರಿಯಾಗಳನ್ನೂ ಸಕ ಒಂಟೆಯ ಹೊಟ್ಟೆಯೊಳಗೆ. ಹೊತ್ತೊಯ್ಯುತ್ತವಂ೦ತೆ. 
ನೋಡಿದಿರಾ ಕೇವಲ ಪ್ಲಾಸ್ಟಿಕ್‌ ಎಂಬ ಒಂದು ವಸ್ತು ಎಷ್ಟೆಲ್ಲಾ ಉಪದ್ರವ 
ಉಂ೦ಪಟಿಖಮಾಡುತ್ತಿದೆ. 


ಅವರು ನಡೆಸಿದ ಈ ಸಂಶೋಧನೆಯಲ್ಲಿ ಒಂದು ಒಂಟೆಯ ಹೊಟ್ಟೆಯಲ್ಲಿ ದೊರೆತಿರುವ 
ಕಡಿಮೆ ಪ್ಲಾಸ್ಟಿಕ್‌ ತೂಕವೆಷ್ಟು ಗೊತ್ತೇನು? 3 ಕ. ಜಿ. ಅತೀ ಹೆಚ್ಚು ತೂಕವೆ೦ದರೆ 64 ಕೆ. ಜಿ. 
ಊಹಿಸಿಕೊಳ್ಳಿ.."ವನ್ಯ ಜೀವಿಗಳ ಮೇಲೆ ಇವುಗಳು ಬೀರುವ ಪ್ರಭಾವವನ್ನಾದರು ಗಮನಿಸಿ, 
ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್‌ ಎಲ್ಲವನ್ನೂ ನಿಷೇಧಿಸಬೇಕು.” ಎನ್ನುತ್ತಾರೆ ಮಾರ್ಕಸ್‌. 


ಹೀಗೆ ಮನುಷ್ಯನ ಕೈಗಳಿಂದ, ಕಸದ ತೊಟ್ಟೆಗಳಿ೦ದ ತಪ್ಪಿಸಿಕೊಂಡು ನೂರಾರು ಮೈಲಿ 
ಹೋಗುವ ಈ ಪ್ಲಾಸ್ಟಿಕ್‌ ಬಿಂದ ಆಗುವ ಉಪದ್ರವಗಳು ಒಂದೇ, ಎರಡೇ? ನಮ್ಮ ಈ 
ಅಟ್ಟಹಾಸ ಬದುಕಿನ ನ್ಯಾಯಾಲಯದಲ್ಲಿ ಪರ-ವಿರೋಧದ ವಾದ-ವಿವಾದಗಳೇ ಇಲ್ಲದೆ 
ಏನೂ ಅರಿಯದ ಒಂಟೆಗಳಿಗೆ ಮರಣದಂಡನೆ ವಿಧಿಸುವುದು ಎಷ್ಟರ ಮಟ್ಟಿಗೆ ನ್ಯಾಯ? 


ಮೂಲ ಲೇಖನ: ScienceNewsforStudents 


ಗ್‌ ಲೇಖನ: ಜೈಕುಮಾರ್‌ ಆರ್‌. 
| ಡಬ್ಲೂ.ಸಿ.ಜಿ. ಬೆ೦ಗಳೂರು ಜಿಲ್ಲೆ 


22 ಕಾನನ ಐಪಿಲ್‌ 2027 ಂಗಗಯಯಗಯಯೃಯೃಯ್ರೃ್ರ(ೀಂಣಿಂಗಬಣಗಯಗೃಯೃಿಯೃ್ಷೆೃೈಗ 


ಅಡವಿಯಲ್ಲಿ ನಾವು ಆಡುತಿರಲು 
, ಪಕ್ಲಿಗಳ ಕಲರವ ಕೇಳುತಿರಲು 
ಆಹಾ! ಎಂಥಾ ಸುಮಧುರ ಸಂಜೆ 
”” ಎಲ್ಲವನ್ನು ಮೈ ತುಂಬಿಕೊಂಡೆ 


ವನದಲ್ಲಿರುವ ಹಣ್ಣನ್ನು ತಿಂದು 
ಸರಸರನೆ ಹೋಗುತ್ತಿದ್ದ ಹಾವನ್ನು ಕ೦ಡು 
ಹೂಗಳ ಸುವಾಸನೆ ಸವಿದೆ 

ಪಕ್ಷಿಗಳ ಚಿಲಿಪಿಲಿ ಕೇಳಿದೆ 


ಜೋರಾಗಿ ಮಳೆ ಬರುತಿರಲು 

ಪ್ರಕೃತಿ ಸೌಂದರ್ಯ ತು೦ಬಿ ತುಳುಕಿರಲು 
ವನದಲ್ಲಿ ನಾವು ಆಟವಾಡುತಿರಲು 
ಮನವು ತು೦ಬಿ ಬರುತಿರಲು 


3 | 
ಶಿ | ಹೇ ತಾಯೇ ನಿನಗೆ ಧನ್ಯವಾದ 
ಹ ನೀನಿಲ್ಲದೆ ನಮ್ಮ ಜೀವನವೇ ಇಲ್ಲ 
ಈ ಪ್ರಕೃತಿಯ ಮಡಿಲಲ್ಲಿ 


ಚ ೫ "e ಎ 
ಒ೦ದಾಗಿ ಬಾಳುವೆವು ನಾವೆಲ್ಲ 


ತ್‌ 


- ಗಾಯನಾ ಲಕ್ಷಣ ಮೊಗೇರ 


ಗ 1 
ಈ ” 


4 


ಕಾಜಾಣ 6 ನಾಗೇಶ್‌ ಕೆ. ಜಿ. 


ಸಾಮಾನ್ಯವಾಗಿ ಕಾಡಿಗೆ ಬೆ೦ಕ ಬಿದ್ದಾಗ ನಾವೇ ಹತ್ತಿರ ಹೋಗೋದು ಕಷ್ಟ ಆದರೆ ಈ 
ಕಾಜಾಣ, ನೀಲಕಂಠ ಹಾಗೂ ಬಿಳಿಗಣ್ಣಿನ ಗಿಡುಗಗಳು ಹಾಜರಾಗಿ ಬೆಂಕಿಗೆ ಮೇಲೆ ಏಳುವ 
ಹುಳು-ಹುಪ್ಪಟಿೆ, ಚಿಟ್ಟೆ ಮುಂತಾದವುಗಳನ್ನು ಹಿಡಿದು ತಿನ್ನುತ್ತವೆ. ಈ ಕಾಜಾಣಗಳು ರೈತ 
ಮಿತ್ರರೂ ಹೌದು. ರೈತರ ಹೊಲಗಳಲ್ಲಿ ಕಾಣುವ ಮಿಡತೆ, ಮರಕೊರಕ, ಪತ೦ಗಗಳನ್ನು 
ಹಿಡಿದು ತಿಂದು ರೈತರಿಗೆ ಉಪಕಾರಿ ಪಕ್ಷಿ ಆಗಿದೆ. ಇದನ್ನೆಲ್ಲ ಬದಿಗಿಟ್ಟು ನೋಡಿದರೆ ಈ 
ಕಾಜಾಣಗಳು ಧೈರ್ಯವಂತ ಪಕ್ಷಿಗಳು. ತನಗಿಂತ ದೊಡ್ಡ ಪಕ್ಷಿಗಳನ್ನೆೇ ಹೆದರಿಸಿ ಓಡಿಸುತ್ತವೆ. 
ಇವುಗಳು ಗೂಡು ಕಟ್ಟೆ ವಾಸಮಾಡುವ ಜಾಗದಲ್ಲಿ ಸುಮಾರು ಪಕ್ಷಿಗಳು ಕೂಡ ಗೂಡು 
ಕಟ್ಟುತ್ತವೆ. ಕಾರಣ ಇಷ್ಟೇ, ಅದರ ಗೂಡಿನ ಹತ್ತಿರ ಯಾವುದೇ ಭಕ್ಷಕ ಪ್ರಾಣಿಗಳನ್ನು ಹತ್ತಿರ 
ಸುಳಿಯಲು ಬಿಡುವುದಿಲ್ಲ. ಆದ್ದರಿಂದ ಉಳಿದ ಪಕ್ಷಿಗಳು ಕಾಜಾಣ ಇರುವ ಜಾಗದಲ್ಲಿ 
ಧೈರ್ಯದಿ೦ದ ಗೂಡು ಕಟ್ಟೆ ಮರಿ ಮಾಡುತ್ತವೆ. 


| 24 ಕಾನನ - ಏಪ್ರಿಲ್‌201 | 


ಕಂದು ಬಾಲದ ನೊಣಹಿಡುಕ 6 ನಾಗೇಶ್‌ ಈಕೆ. ಜಿ. 


ಹಿಮಾಲಯದಲ್ಲಿ ವಾಸಿಸುವ ಈ ಪಕ್ಷಿಗಳು ನೋಡಲು ಬಲು ಸೊಗಸು. ಬಾಲದ ಕೆಳಗೆ 
ಕಂದು ಬಣ್ಣದಿಂದ ಕೂಡಿರುತ್ತದೆ. ಇಂಪಾದ ಹಾಡು ಹಾಡುತ್ತವೆ. ಚಳಿಗಾಲದ ಸಮಯದಲ್ಲಿ 
ಹಿಮಾಲಯ ಪ್ರದೇಶವೆಲ್ಲಾ ಚಳಿಗೆ ಎಲ್ಲಾ ಮಂ೦ಜುಗಡ್ಡೆಯಾಗಿ ಪರಿವರ್ತನೆಗೊಳ್ಳುತ್ತದೆ. 
ಆಗಿನ ಸಮಯದಲ್ಲಿ ಆಹಾರ ಮತ್ತು ಸ೦ತಾನೋತ್ಪತ್ತಿ ಮಾಡುವುದು ಕಷ್ಟ ಸಾಧ್ಯ. ಆದ 
ಕಾರಣ ಈ ಪಕ್ಷಿಗಳು ಸಂತಾನೋತ್ಪತ್ತಿಗಾಗಿ ಬಿಸಿ ಇರುವ ಬೇರೆ ಬೇರೆ ಪ್ರದೇಶಗಳಿಗೆ 
ವಲಸೆಯಾಗುತ್ತವೆ. ಸ೦ತಾನೋತ್ಪತ್ತಿ ಮುಗಿಸಿಕೂ೦ಡು ಚಳಿಗಾಲ ಕಳೆದ ನಂತರ ವಾಪಾಸ್‌ 
ಮತ್ತೆ ಹಿಮಾಲಯಕ್ಕೆ ತೆರಳುತ್ತವೆ. 


| 25 ಕಾನನ - ಏಪ್ರಿಲ್‌ 2021... | ಕಾನನ - ಏಪ್ರಿಲ್‌ 2021 


ಬಿಜು 6 ನಾಗೇಶ್‌ ಈಕೆ. ಜಿ. 


ಬಿಜ್ಜು ಪಕ್ಷಿಯನ್ನು ಸಾಮಾನ್ಯವಾಗಿ ನಮ್ಮಲ್ಲಿ ಮೊಲ ಬಿಜ್ಜು ಅ೦ತಲೂ ಕರೆಯುವ 
ವಾಡಿಕೆ ಇದೆ. ಇದು ಮೊಲಗಳ ಮೇಲೆ ಎರಗಿ ಬೇಟೆಯಾಡಿ ತಿನ್ನುವುದರಿಂದ ಇದಕ್ಕ ಈ 
ಹೆಸರು ಬಂದಿರಬಹುದು. ಇವುಗಳನ್ನು ನಾವು ಸಾಮಾನ್ಯವಾಗಿ ಎಲ್ಲಾ ಪ್ರದೇಶಗಳಲ್ಲೂ 
ಕಾಣಬಹುದು. ಗಂಡು ಮತ್ತು ಹೆಣ್ಣು ನೋಡಲು ವಿಭಿನ್ನ ಬಣ್ಣವನ್ನು ಹೊಂದಿರುತ್ತವೆ. 
ಇವುಗಳು ಸಾಮಾನ್ಯವಾಗಿ ಕಣ್ಣೆದುರೇ ಸರ್ರನೆ ಬೇಟೆಯ ಮೇಲೆ ಎರಗಿ ಕ್ಷಣಾರ್ಧದಲ್ಲಿ 
ಬೇಟೆಯನ್ನು ಹೊತ್ತೊಯ್ಯುತ್ತವೆ. ಒ೦ದು ದಿನ ನನ್ನ ಕಾಡಿನ ಪಯಣ ನಡೆಯುತ್ತಾ ಸಾಗಿತ್ತು. 
ಒಂದು ಸುಂದರ ಉದ್ದದ ಬಾಲದ ಬಿಳಿ ಬಣ್ಣದ ಪಕ್ಷಿ ಸರ್ರನೆ ಹಾರಿ ಹಾರಿ ಕೂರುತ್ತಿತ್ತು. 
ಅಯ್ಯೋ ರಾಜಹಕ್ಕಿ (Indian paradise Flycatcher) ಅ೦ತಾ ಬ್ಯಾಗಿನಲ್ಲಿದ್ದ ಕ್ಯಾಮೆರಾವನ್ನು 
ತೆಗೆದು ಅದರ ಹಿಂದೆ ಬಿದ್ದೆ. ಆದರೆ ಅಲ್ಲಿ ಆಶ್ಚರ್ಯವೇ ಕಾದಿತ್ತು. ಒಂದು ಬಿಜ್ಜು (Sub 
Adult ಬೆಳಗಿನ ಚಳಿಗೆ ಸುಮ್ಮನೇ ಕೂತಿತ್ತು. ಆದರೆ ಈ ರಾಜಹಕ್ಕಿ ಮಾತ್ರ ಅದರ ಮೇಲೆ ಎರಗಿ 
ಕುಕ್ಕುತ್ತಿತ್ತು. ನಾನು ಅಬ್ಬಾ! ಎಂತಾ ಸನ್ನಿವೇಶ ಅಂತಾ ಪಟ ತೆಗೆಯಲು ಯತ್ನಿಸುತ್ತಿದ್ದರೆ 
ಕ್ಷಣಾರ್ಧದಲ್ಲಿ ಪಕ್ಷಿ ಮಾಯಾ. ನನ್ನ ಕ್ಯಾಮರಾದಿಂದ ಅಷ್ಟು ವೇಗದಲ್ಲಿ ಪಟ ತೆಗೆಯಲು 
ಕಷ್ಟ. ಸುಮಾರು ಸಲ ಪ್ರಯತ್ನದಿ೦ದ ಆ ಬಿಜ್ಜುವನ್ನು ರಾಜಹಕ್ಕಿ ಅಲ್ಲಿ೦ದ ಓಡಿಸಲು 
ಯಶಸ್ವಿಯಾಯಿತು. ಸಾಮಾನ್ಯವಾಗಿ ರಾಜಹಕ್ಕಿ ಗೂಡು ಕಟ್ಟೆ ಮರಿ ಮಾಡುವ 
ಸಮಯದಲ್ಲಿ ಯಾವುದೇ ಬೇಟೆಗಾರ ಹಕ್ಕಿಗಳು ಹತ್ತಿರ ಬಂದರೆ ಅವನ್ನು ಬೆನ್ನತ್ತಿ 
ಓಡಿಸುತ್ತವೆ. ಪ್ರಕೃತಿ ಇಂತಹ ವಿಸ್ಮಯಗಳಿಗೆ ಸಾಕ್ಷಿ. ಇಂತಹ ಸನ್ನಿವೇಶಗಳನ್ನು 
ಕಣ್ಣುತು೦ಬಿಕೊಳ್ಳಲು ನಿಸರ್ಗದ ಮಡಿಲಲ್ಲಿ ಇರುವ ನಾವೇ ಪುಣ್ಯವಂತರು. 


| 26 ಕಾನನ - ಏಪ್ರಿಲ್‌ 2021... | 


ಚಂದ್ರ ಮುಕುಟ © ನಾಗೇಶ್‌ ಕೆ. ಜಿ. 


ಮರಕುಟುಕ ಮತ್ತು ನೆಲಕುಖುಕ ಇವುಗಳ ಮಧ್ಯೆ ಬಹಳ ಜನ ಗೊಂದಲಕ್ಕೆ ಒಳಗಾಗುತ್ತಾರೆ. 
ಮರಕುಟುಕಗಳು ಸಾಮಾನ್ಯವಾಗಿ ಮರದ ತೊಗಟೆಯನ್ನು ಕುಟುಕುತ್ತ ಆಹಾರ 
ಹುಡುಕುತ್ತವೆ. ಆದರೆ ಈ ಚ೦ದ್ರ ಮುಕುಟಗಳು ಸಾಮಾನ್ಯವಾಗಿ ನೆಲವನ್ನು ಕೆದಕುತ್ತಾ 
ಅದರ ಮೇಲೆ ಸಿಗುವ ಕ್ರಿಮಿ-ಕೀಟಗಳನ್ನು ಹುಡುಕಿ ತಿನ್ನುತ್ತವೆ. ಇವುಗಳಿಗೆ ನೆಲದ ಮೇಲೆ 
ಸಿಗುವ ಕ್ರಿಮಿಕೀಟಗಳೇ ಆಹಾರ. ಅಲ್ಲದೆ ಕೀಟಗಳೊ೦ದಿಗೆ ಗೂಡುಗಳೊಳಗಿರುವ ಅವುಗಳ 
ಮರಿಹುಳುಗಳು ಇವಕ್ಕೆ ಅತಿಪ್ರಿಯ. ಅದಕ್ಕಾಗಿ ಇದನ್ನು ರೈತ ಮಿತ್ರ ಎನ್ನಬಹುದು. ಆಹಾರ 
ನೆಲದ ಮೇಲೆ ಹುಡುಕುತ್ತಾ ಅತ್ತಿತ್ತ ತಿರುಗುವಾಗ ತನ್ನ ಚೆಂದದ ಕಿರೀಟವನ್ನು ತೆಗೆದು 
ಮುಚ್ಚುತ್ತಿರುತ್ತದೆ. ಇದರ ಹಾರಾಟವು ಕೊಂಚ ಭಿನ್ನ, ಸಮುದ್ರದ ಅಲೆಗಳಂ೦ತಿರುತ್ತದೆ. 


ಚಿತ್ರ-ಲೇಖನ: 
ರಾಮನಗರ ಜಿಲ್ಲೆ 


| 27 ಕಾನನ - ಏಪ್ರಿಲ್‌ 2021... | ಕಾನನ - ಏಪ್ರಿಲ್‌ 2021 


ನೀವೂ ಕಾನನಕ್ಕೆ ಬರೆಯಬಹುದು 


ಚೈ ಕಜ 0ಗಾಲ ಬಂದಾಗ 'ಎಷ್ಟು ಚಳಿ'? ಎಂದರು 
KR ಜ್‌ ನ ೫... ಬಂತಲ್ಲ ಬೇಸಿಗೆ, ಕೆಟ್ಟ ಬಿಸಿಲೆ೦ದರು 
| ರಾ ಡಿ ಮಳೆ ಬಿತ್ತೊ, 'ಬಿಡದಲ್ಲ ಶನಿ!' ಎ೦ಬ ಟೀಕೆ, 
ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. 
ಎ೦ಬ ಕೆ ಎಸ್‌ ನರಸಿಂಹಸ್ವಾಮಿ ಅವರ ಮಾತು ಎಷ್ಟು ವಿಜ!. 


ಇದು ಬೇಸಿಗೆ ಕಾಲ. ಬಿಸಿಲು ಎ೦ದಾಕ್ಷಣ ಮಕ್ಕಳಿಗೆ ಬೇಸಿಗೆ ರಜದ ನೆನಪಾದರೆ, ಬಿಸಿಲ ಬೇಗೆಯಲ್ಲಿ 
ಬೆವರು ಸುರಿಸುತ್ತಾ ದುಡಿಯುವ ರೈತರಿಗೆ ಬರಗಾಲ, ಕ್ಲಾಮದ ಬಗ್ಗೆ ಚಿಂತೆ. ಇತ್ತೀಚಿಗೆ ವಿಶ್ವ ವನ್ಯಜೀವಿ 
ದಿನದಂದೇ ನಾಗರಹೊಳೆಯಲ್ಲಿ ಕಾಣಿಸಿಕೊಂಡ ಕಾಡ್ಡಿಚ್ಚು ಬಿಸಿಲಿನ ತೀವ್ರತೆಯ ಬಗ್ಗೆ ತಿಳಿಸುತ್ತದೆ. 
ಹಾಗೆಂದರೆ ಕಾಡ್ನಿಚ್ಚು ಎಂಬುದು ಬಿಸಿಲಿಗೆ ಮಾತ್ರವೇ ಕಾಣಿಸುತ್ತದೆ ಎಂದಲ್ಲ. ಸ್ವಾಭಾವಿಕವಾಗಿಯೂ 
ಮಿಂಚು, ಗಾಳಿಯ ಘರ್ಷಣೆಯಿಂದ ಸಂಭವಿಸುವ ಸಾಧ್ಯತೆ ಇದೆ. ಆದರೆ ಬಹಳ ಅಪರೂಪ. ಆದರೆ ಇಂದಿನ 
ವಿದ್ಯಮಾನಗಳಲ್ಲಿ ಕಾಡಿಚ್ಚಿಗೆ ಮಾನವ ಚಟುವಟಿಕೆಗಳಾದ ಆರದ ಬೀಡಿ ತುಂಡುಗಳನ್ನು ಎಸೆಯುವುದು, 
ಅರಣ್ಯಕ್ಕೆ ಹತ್ತಿರ ಇರುವ ಕಸಕ್ಕೆ ಬೆ೦ಕಿ ಹಾಕುವುದು, ಕಾಡಿನ ಅಂಚಿನಲ್ಲಿ ಅಡಿಗೆ ಮಾಡಿ ಒಲೆ ಆರಿಸದೆ 
ಬಿಡುವುದು ಮತ್ತು ಅರಣ್ಯ ಸಿಬ್ಬಂದಿಗಳ ಮೇಲಿನ ದ್ವೇಷದಿಂದ ಕಾಡಿಗೆ ಬೆ೦ಕ ಹಾಕುವುದು ಹೀಗೆ ಹಲವಾರು 
ಕಾರಣಗಳಾಗಿವೆ. 


ಕಾಡಿಗೆ ಬೆ೦ಕಿ ಬೀಳುವುದರಿಂದ ಅಲ್ಲಿರುವ ಭೂಮಿ ಸುಟ್ಟಿ, ಹೊಸ ಸಸ್ಯಗಳು ಬೆಳೆಯಲು 
ಸಹಾಯವಾಗುತ್ತದೆ ಎಂದು ಕೆಲವು ಸಂಶೋಧನೆಗಳು ಹೇಳಿದರೆ, ಕೆಲವೊಮ್ಮೆ ಕಾಡ್ಗಿಚ್ಚಿನಿಂದ ಬೆಂಕಿಯ 
ಕೆನ್ನಾಲಿಗೆಗೆ ಬಹುತೇಕ ಕಾಡು ಸುಟ್ಟು ನಾಶವಾಗುವ ಜೊತೆಗೆ ವನ್ಯಜೀವಿಗಳ ಸಾವಿನ ಸಾಧ್ಯತೆಗಳು ಇವೆ. 


ಇನ್ನೂ ವಾಹನಗಳು ಹೊರಸೂಸುವ ವಿಷಕಾರಿ ಅನಿಲಗಳು ಮತ್ತು ಕಾಡ್ದಿಚ್ಚಿನಂತಹ ಪರಿಣಾಮ 
ಮುಂತಾದ ಕಾರಣಗಳಿಂದಾಗಿ ಜಾಗತಿಕ ತಾಪಮಾನ ಹೆಚ್ಚಾಗುತ್ತಿರುವುದನ್ನು ಕೆಲವು ಸಂಶೋಧನೆಗಳು 
ಹೇಳುತ್ತವೆ. ನಾವು ಇದರ ಪರಿಣಾಮವನ್ನು ಮುಂದೆ ಅನುಭವಿಸಬೇಕಾಗುತ್ತದೆ. ಇದನ್ನು ಅರಿತು ಇನ್ನು 
ಮುಂದಾದರೂ ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದು ಒಳಿತು. 


ಈ ರೀತಿಯ ಪರಿಸರದ ಬಗೆಗಿನ ಮಾಹಿತಿಯನ್ನು ಒದಗಿಸಲು ಇರುವ ಕಾನನ ಇ-ಮಾಸಿಕಕ್ಕೆ 
ಮುಂದಿನ ತಿಂಗಳ ಸಂಚಿಕೆಗೆ ಲೇಖನಗಳನ್ನು ಆಹ್ಮಾನಿಸಲಾಗಿದೆ. ಆಸಕ್ತರು ಪರಿಸರಕ್ಕ ಸಂಬಂಧಿಸಿದ ಕಥೆ, 
ಕವನ, ಛಾಯಾಚಿತ್ರ, ಚಿತ್ರಕಲೆ, ಪ್ರವಾಸ ಕಥನಗಳನ್ನು ಕಾನನ ಮಾಸಿಕದ ಇ-ಮೇಲ್‌ ವಿಳಾಸಕ್ಕೆ 
ಕಳುಹಿಸಬಹುದು. 


ಕಾನನ ಪತ್ರಿಕೆಯ ಇ-ಮೇಲ್‌ ವಿಳಾಸ: kaanana.mag@gmail.com 


ಅಂಚೆ ವಿಳಾಸ: 

Study House, 

ಕಾಳೇಶ್ವರಿ ಗ್ರಾಮ, 

ಆನೇಕಲ್‌ ತಾಲ್ಲೂಕು, 

ಬೆ೦ಗಳೂರು ನಗರ ಜಿಲ್ಲೆ, 

ಪಿನ್‌ ಕೋಡ್‌ : 560083. ಗೆ ಕಳಿಸಿಕೊಡಬಹುದು. 


28 ಕಾನನ ನಿಪ್ಪಲ್‌ 202] ಯಯಗಯಗಯಗದಣಯಣಯಯಯೃದದ್ಷೃೆಗಯಯಯಗನಗಯೆಯದೃದೃದೃಗಗಗಯಗಯ || 


